ಮಾನವಿಕ ಕರ್ಣಾಟಕ 


ಸಂಪುಟ ೫ ಸಂಚಿಕೆ ೪ 


ಮೈ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೭೫ 


ಈ ಸಂಚಿಕೆಯ ಲೇಖನಗಾರರು 


ಶ್ರೀಯುತರಾದ 
ಎಲ್‌.ಜಿ. ಭಟ್‌, ಕಾರ್ಕಳದ (ದ.ಕ.) ಶ್ರೀ ಭುವನೇಂದ್ರ ಕಾಲೇಜಿನಲ್ಲಿ ಅಧ್ಯಾಪಕರು | 
ಕೆ. ಉಮಾಪತಿಶೆಟ್ಟಿ (ಡಾ.), ಪ್ರಾಧ್ಯಾಪಕರು, ಗ್ರಂಥಾಲಯ ವಿಭಾಗ, ಆರ್ಟ್ಸ್‌. 


ಮತ್ತು ಸೈನ್ಸ್‌ ಕಾಲೇಜ್‌, ಪಸ್ಲೃವಿ ವಿಶ್ವವಿದ್ಯಾಲಯ, ಸಿರಾಜ್‌, ಇರಾನ್‌ ; 
ಹ. ಕ. ರಾಜೇಗೌಡ ಮಾನಸಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ' 
ಸಂಶೋಧನ ಸಹಾಯಕರು 
ಎಚ್‌. ವಿ. ನರಸಿಂಹಮೂರ್ತಿ, ಅಧ್ಯಾಪಕರು, ಭಂಡಾರ್ಕರ್‌ ಕಾಲೇಜು, ಕುಂದಾಪುರ p 
(ದ. ಕ.) "¥ 
ಎಸ್‌. ಎನ್‌. ವೀರಪ್ಪ (ಡಾ.), ಮೈಸೂರಿನ ಶಿಕ್ಷಣ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು, 
ಕನ್ನಡ ವಿಶ್ವಕೋಶದ ಜೀವಶಾಸ್ತ್ರ ವಿಭಾಗದ ಗೌರವ ಸಂಪಾದಕರು 
ಹಿ. ಆರ್‌. ತಿಪ್ಪೇಸ್ವಾಮಿ, ಕನ್ನಡ ಅಧ್ಯಯನ ಸಂಸ್ಥೆಯ ಜಾನಪದ ವಸ್ತುಸಂಗ್ರಹಾಲ . 
ಯದ ಕ್ಕ್ಯೂರೇಟರ್‌ “1 
ಎಚ್‌. ಆರ್‌. ರಘುನಾಥ ಭಟ್‌, ಮಾನಸಗಂಗೋತ್ರಿಯ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗದಲ್ಲಿ ಅಧ್ಯಾಪಕರು 


RS SO 


pe 
ಷ್‌ © 
WY 


NRE) 
ಟ್ರ 
HAAN VW 


= 
[9] 
3] 


ತ 


UAC VE 


A ವಡ ಗತಾ! 


ವಾರ 
ಹ್‌ ತ್ರ 


ಕ 


ಎರಾ ಜಾ ತಾಂ ಅ ಭಾಷಾ ಜಾಂ ಜಾಂ ಜಾನ ಪಾಹಂ ಜಾಂ ಚಾಹ ಚಹಾ ಚಾಜಖ ಜಾಜಾಂ —™ ಚಾ ಜಾ ಜಾ ಜಾ ಜಾಗೆ 


ಎಲ್‌. ಜಿ. ಭಟ್‌ 


ಹಾಲಕ್ಕಿ ಒಕ್ಕಲಿಗರ ಆಡಳಿತ ಪದ್ದತಿ 


ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಗಾಮೊಕ್ಕಲು, ಹರತಂತ್ರರು, ಸಿದ್ದಿ 
ಗಳು, ನಾಮಧಾರಿಗಳು, ವಾಲೆಕಾರರು; ಮುಕ್ರಿಗಳು, ಹಾಲಕ್ಕಿಗಳು ಮುಂತಾದ ಅನೇಕ ವರ್ಗ 
ಗಳು ಇರುವುದನ್ನು ನೋಡಬಹುದು. ಈ ಪ್ರತಿಯೊಂದು ವರ್ಗದ ಜನರೂ ತಮ್ಮವೇ ಆದ 
ಕೆಲವು ಪದ್ಧತಿಗಳನ್ನು ಅನುಸೆರಿಸುತ್ತಾರೆ. ಗಾಮೊಕ್ಕಲು, ಮುಕ್ರಿಗಳು, ಹಾಲಕ್ಕಿ ಒಕ್ಕಲಿಗರು 
ವಿಶಿಷ್ಟವಾದ ಆಡಳಿತ ಕ್ರಮವನ್ನು ಇಂದಿಗೂ ಅನುಸರಿಸುತ್ತಾರೆ. 

ಹಾಲಕ್ಕಿ ಒಕ್ಕಲಿಗರು ಕದಂಬ ಮಯೂರ ಶರ್ಮನ ಕಾಲದಲ್ಲಿ, ಉತ್ತರ ಭಾರತದ 
ಅಹಿಚ್ಛತ್ರದಿಂದ, ಬ್ರಾಹ್ಮಣರೊಡನೆ ದಕ್ಷಿಣಕ್ಕೆ ಬಂದರೆಂದೂ ಮುಂದೆ ಇಲ್ಲಿಯೇ ಕೃಷಿನಿರತ 
ರಾದರೆಂದೂ ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಈ ಒಕ್ಕಲಿಗರು ಉತ್ತರ ಕನ್ನಡಜಿಲ್ಲೆಯ 
ಮೂಲನಿವಾಸಿಗಳೆಂದು ಅಭಿಪ್ರಾಯಪಡುತ್ತಾರೆ. ಇವರ ಆಡಳಿತ ಪದ್ಧತಿ, ಬೇಟೆಯಾಡುವ 
ನಿಯಮಗಳು ಮುಂತಾದವನ್ನು ಅವಲೋಕಿಸಿದಾಗ ಇವರು ಕ್ಷತ್ರಿಿಯರಾಗಿರಬಹುದು ಎಂದು 
ಅನಿಸಿದರೆ, ತಮ್ಮ ಪೂರ್ವಜರು ಜೈನ ಧರ್ಮಕ್ಕೆ ಸೇರಿದವರೆಂದು ಹಾಲಕ್ಕಿ ಪ ಕ್ರಮುಖರೊಬ್ಬ ರತಿ 
ಅಭಿಪ್ರಾಯ. ಹೀಗೆ ಇವರ ಮೂಲದ ಬಗ್ಗೆ ಇನ್ನೂ ಖಚಿತವಾದ ಅಭಿಪ್ರಾಯ ಇಲ್ಲ. 

ಹಾಲಕ್ಕಿ ಎಂಬ ಹೆಸರು ಬಂದ ಬಗೆಯನ್ನು ಕುರಿತು ಈ ವರ್ಗದ ಕೆಲವು ಪ್ರಮುಖ 
ರನ್ನು ಕೇಳಿದಾಗ ಅನೇಕ ಅಭಿಪ್ರಾಯಗಳು ಕಂಡುಬಂದುವು. . ಶಿವ ಒಂದಾನೊಂದು ಕಾಲದಲ್ಲಿ 
ಗದ್ದೆ ಉಳುತ್ತಿದ್ದ. ಪಾರ್ವತಿ ದಿನಾಲು ಶಿವನಿಗೆ ಅನ್ನ ತೆಗೆದುಕೊಂಡು ಹೋಗುತ್ತಿದ್ದಳು. 
ಎಂದಿನಂತೆ ಅನ್ನ ಮತ್ತು ಹಾಲನ್ನು ಒಯ್ಯುವಾಗ ದಾರಿಯಲ್ಲಿ ಪಾರ್ವತಿ ಕಾಲೆಡವಿ ಬಿದ್ದಳು. 
ಹಾಲು. ಅನ್ನ ಮಣ್ಣು ಪಾಲಾಯಿತು. ಅವುಗಳಿಂದ ಪಾರ್ವತಿ ಎರಡು ಗೊಂಬೆಗಳನ್ನು 
ತಯಾರಿಸಿ, ಪುನಃ ಮನೆಗೆ ಬಂದಳು. ಗದ್ದೆ ಉಳುತ್ತಿದ್ದ ಶಿವ, ಪಾರ್ವತಿ ಎಂದಿನ ವೇಳೆಗೆ 
ಬರದೆ ಇದ್ದು ದನ್ನು ನೋಡಿ ಉಳುವುದನ್ನು ಬಿಟ್ಟು ಗ ಹಾಭಿಮುಖವಾಗಿ ಬಂದ. ಬರುವಾಗ 


ಲ 
ಎಂದಿಲ್ಲದ ಎರಡು ಗೊಂಬೆಗಳನ್ನು ನೋಡಿದ ; ಅವನ್ನು ಸ್ಪರ್ಶಿಸಿದ. ಗೊಂಬೆಗಳು ಮಾತನಾಡ 


೬ 
ಲಾರಂಭಿಸಿದುವು. ಇವೇ ಮುಂದೆ ಹಾಲಕ್ಕಿಗಳಾದುವುತಿ, ಎಂಬುದು ಒಂದು ಹೇಳಿಕೆ. ಹವ್ಯಕರ 


1 ಹಳದೀಪುರದ " ಡಿಪ್ಪಣ್ಣಶೆಟ್ಟರು ಹೀಗೆ ಹೇಳುವರೆಂದು ಚಂದಾವುರ ಸೀಮೆಯ 
ಕೂಜಳ್ಳಿ ಗ್ರಾಮದ"ಶ್ರೀ ಹನುಮಂತಗೌಡರು ಹೇಳಿದ್ದಾರೆ. 

3 ಇದು ಶ್ರೀ ಹನುವಃಂತಗೌಡರ ಸ್ವಂತ ಅಭಿಪ್ರಾಯ. ಈ ಹೇಳಿಕೆಯನ್ನು ಆವರ 
ಅಜ್ಜ ಮುತ್ತಜ್ಜ ಹೇಳುತ್ತಿದ್ದರಂತೆ, 


೨ ಮಾನವಿಕ ಕರ್ಣಾಟಕ 


ಮದುವೆಗಳಲ್ಲಿ ಹಾಲಕ್ಕಿ ಒಕ್ಕ ಲಿಗರು ಹಾಲು ಮತ್ತು ಅಕ್ಕಿಯನ್ನು ದಿಬ್ಬ ಣಕ್ಕಿಂತಲೂ ಮುಂದಾಗಿ 
ಬೀರುತ್ತ ಹೋಗುತ್ತಿದ್ದರು. ಇದರಿಂದ ಹಾಲಕ್ಕಿ ಗಳು ಎಂಬ ಹೆಸರು ಬಂತು? A ಎಂಬುದು 
ಇನ್ನೊಂದು ಹೇಳಿಕೆ. ನಮ್ಮ ಸಂಸ್ಕೃತಿಯಲ್ಲಿ ವೃತ್ತಿಪ ಪ್ರಧಾನವಾಗಿ ಅನೇಕ ಹೆಸರುಗಳು ಬಂದು 
ವೆಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಈ ಒಕ್ಕಲಿಗರು ಪಶುಪಾಲನೆ ಮತ್ತು ಬೇಸಾಯ 
ವೃತ್ತಿಯವರು. ಪಶುಪಾಲನೆಯಿಂದ ಹಾಲನ್ನೂ ಬೇಸಾಯದಿಂದ ಅಕ್ಕಿ ಯನ್ನೂ ಪಡೆಯು 
ತ್ತಿದ್ದದ್ದ ರಿಂದ ಹಾಲಕ್ಕಿ ಎಂಬ ಹೆಸರು ಒಂದಿರಬಹುದು ಎಂದು ಅನಿಸುತ್ತ ಣೆ ಸಾತವಾಹನರ 
ಕಾಲದಲ್ಲ (ರೈ ತರಿಗೆ ಹಾಲಕ್ಕೀಯ ಎಂದು ಕರೆಯುತ್ತಿ ದ್ದ ರು ಎಂಬುದು ಇತಿಹಾಸದ ಪುಟಗಳಿಂದ 
ತಿಳಿದುಬರುವುದು ಇಲ್ಲಿ ಗಮನಾರ್ಹ ಅಂಶ. 

ಹಾಲಕ್ಕಿ ಒಕ್ಕಲಿಗರು ತಮ್ಮ ಪದ್ಧತಿಗಳನ್ನು ಇಂದಿಗೂ ಉಳಿಸಿಕೊಂಡು ಬಂದ ಮುಖ್ಯ 
ವರ್ಗ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರ ಆಡಳಿತ ಪದ್ಧತಿಯನ್ನು ಇದ್ಲಿ ಸ್ಕೂಲವಾಗಿ ವಿವೇ 
ಚಿಸಲಾಗಿದೆ. ಕ 

ಆಡಳಿತ ವಿಭಾಗಗಳು : ಇವರ ಆಡಳಿತ ಪದ್ಧತಿ ಬುಲ್ಲಿ ಸೀಮೆ ಅಡಳಿತ, ಊರ ಆಡಳಿತ 
ಎಂಬ ಎರಡು ವಿಭಾಗಗಳನ್ನು ಮಾಡಬಹುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚೆಂದಾವುರೇ 
ಸೀಮೆ ಇವರ ಅತ್ಯಂತ ದೊಡ್ಡ ಸೀಮೆ, ಸೀಮೆಗಳನ್ನು ಅನೇಕ ಊರುಗಳನ್ನಾಗಿ ವಿಂಗಡಿಸಿ 
ದ್ಹಾರೆ. 

ಸೀಮೆ ಆಡಳಿತ : ಗ:ರುಗೌಡ, ಅರಸುಗೌಡ, ಪ್ರಧಾನಿ, ಸೀಮೆ ಬುದವಂತ, ಜನಮನೆ 
ಗೌಡ, ಮತ್ತು ಸೀಮೆ ಕೋಲಕಾರ ಇವರು ಸೀಮೆಯ ಮುಖ್ಯ ಅಧಿಕಾರಿಗಳು. ಈ ಎಲ್ಲ 
ಅಧಿಕುರಿಗಳಿಗೂ ತಮ್ಮವೇ ಆದ ಹಕ್ಕು ಮತ್ತು ಕರ್ತವ್ಮಗಳು ಇವೆ. 

ಗುರುಗೌಡ್‌ : ಸೀಮೆಯ ಯಾವತ್ತೂ ಆಗು ಹೋಗುಗಳಿಗೆ ಗುರುಗೌಡನೇ ಜವಾಬ್ದಾರಿ. 
ಗುರುವಿನ ಅಪ್ಪಣೆಯನ್ನು ಯಾರೂ ಮೀರುವಂತಿಲ್ಲ. ಸೀಮೆಯ ಇತರ ಅಧಿಕಾರಿಗಳೂ ಈತನಿಗೆ 
ಕಾಣಿಕೆ ಸಲ್ಲಿಸಬೇಕು. ಅರಸುಗೌಡ ಮೃತನಾದರೆ ಆತನ ಮಗನನ್ನು ಆ ಸ್ಥಾನಕ್ಕೆ ತರುವುದು 
ರೂಢಿ. ಆಗ ಅರಸುಗೌಡನ ಮಗನನ್ನು ಗುರುಗೌಡನ ಮನೆಗೆ ಸೀನುಬುದವಂತ ಕರೆದು ತಂದು, 
ಗುರುಕಟ್ಟೆಕಯನ್ನು ಪೂಜಿಸಿ, ಗುರುಗೌಡನ ಮನೆಯ ತುಳಸಿಗೂ ಗುರುಗೌಡನಿಗೂ ತೆಂಗಿನ 


8 ಇದು ಹಾರೋಡಿ ಗೋಯ್ದುಗೌಡರ ಅಭಿಪ್ರಾಯ. ಚಂದಾವುರ ಸೀಮೆಯ ಸೀಮೆ 
ಬುದವಂತರಾಗಿ, ಅನೇಕ ದಶಕಗಳ ವರೆಗೆ ಸಾಮರ್ಥ್ಯದಿಂದ ಕಾರ್ಯ ನಿರ್ವಹಿಸಿದ ವ್ಯಕ್ತಿ 

4 ಚಂದಾವುರ ಕುಮಟೆಯಿಂದ 3-4 ಮೈಲು ಅಂತರದಲ್ಲಿದೆ. ಮುಸ್ಲಿಂ ಆಡಳಿತದಲ್ಲಿ 
ಇದು ಕೇಂದ್ರ ಸ್ಥಳವಾಗಿತ್ತು. ಈಗಲೂ ಹಾಳುಬಿದ್ದ ಕೋಟೆಯಿದೆ. ಐತಿಹಾಸಿಕ ಅಧ್ಯಯನ , 
ನಡೆಸಬಹುದಾದಂಥ ಸ್ಥಳ. 


ಕ ಚಂದಾವುರ ಸೀಮೆಯ ಗುರು ಗೌಡರಾದ ಶ್ರೀ ನಾಗಪ್ಪ ಗೌಡರು ನೀಡಿದ ಹೇಳಿಕೆಯ 
ಮುಖ್ಯಾಂಶವನ್ನು ಇಲ್ಲಿ ಕೊಡಲಾಗಿದೆ. 


6 ಎ _ 
ಒಮ್ಮೆ ಹವ್ಯಕ ಮಠಾಧೀಶ್ವರರಿಗೂ, ಹಾಲಕ್ಕಿ ಗುರು ಗೌಡನಿಗೂ ವಿವಾದವಾಯಿತಂತೆ. 
ಒಂದು ಕಾಲದಲ್ಲಿ ಹಾಲಕ್ಕಿ ಒಕ್ಕಲಿಗರು ತಮ್ಮ ಮಠಕ್ಕೆ ಕಾಣಿಕೆ ನೀಡುತ್ತಿದ್ದರು. ಈಗಲೂ 


ಹಾಲಕ್ಕಿ ಒಕ್ಕಲಿಗರ ಆಡಳಿತ ಪದ್ಧತಿ ೩ 


ಫಲಗಳನ್ನು ಅರ್ಪಿಸಬೇಕು. ಚಪ್ಪರ ಕೂಟದಲ್ಲಿ (ಸೀಮೆ ಸಭೆ) ಗುರುಗೌಡನಿಗೆ ಉನ್ನತ 
ಸ್ಥಾನ ಇದೆ. ಗುರುಗೌಡನ ಅಂಕಿತದಲ್ಲಿ ಕೆಲವು ಹಳ್ಳಿಗಳಿರುತ್ತವೆ. ಆ ಹಳ್ಳಿಗಳಿಗೆ ಗುರುಗೌಡನೇ 
ಊರ ಗೌಡನೂ ಹೌದು. ಗುರುವಿನ ಸಮ್ಮತಿಯಿಂದ ಮಾತ್ರ ವಿಧವಾ ವಿವಾಹ ಸಾಧ್ಯ. 
ಹಾಲಕ್ಕಿ ಒಕ್ಕಲಿಗರಲ್ಲಿ ಇದ್ದಂತೆ, ಜಿಲ್ಲೆಯ ಇತರ ವರ್ಗಗಳಾದ ಮುಕ್ತಿ, ಗಾಮವೊಕ್ಕಲಿ 
ಗರಲ್ಲಿ ಗುರುವಿನ ಪಟ್ಟ ಇಲ್ಲದೆ ಇರುವುದು ಇಲ್ಲಿ ಗಮನಿಸಬೇಕಾದ ವಿಷಯ. ಚಂದಾವುರ 
ಸೀಮೆಯ ಗುರುಗೌಡ ನಾಗಪ್ಪಗೌಡ, ಈತ ತಲಗೆರೆ ಎಂಬ ಗ್ರಾಮದಲ್ಲಿ ಇರುತ್ತಾನೆ. ಈತನ 
ಬಳಿ ಒಂದು ತಾಮ್ರಶಾಸನವಿದೆ. ಕೆಳದಿ ಶಿವಪ್ಪನಾಯಕನ ರುಜು ಇರುವ ಈ ಶಾಸನ ಈ 
ದಿಸೆಯಲ್ಲಿ ಹೆಚ್ಚಿನ ಬೆಳಕು ಬೀರುವುದು. “ಮೊಗಲರ ದಂಡು ದಕ್ಷಿಣಕ್ಕೆ ಬಂದಾಗ, ಕೆಲವು 
ಮೊಗಲ ಸೈನಿಕರನ್ನು ಹಾಲಕ್ಕಿಗಳು ಸೆರೆಹಿಡಿದು ಮಿರ್ಜಾನಿಗೆ? ಪುಟೇನಾಯಕನಿಗೆ ಒಪ್ಪಿಸಿದರು. 
ಪುಟೇನಾಯಕ ಈ ಹಾಲಕ್ಕಿಗಳನ್ನು ಕೆಳದಿ ಶಿವಪ್ಪನಾಯಕನಿಗೆ ಭೇಟಿ ಮಾಡಿಸಿದ. ಶಿವಪ್ಪ 
ನಾಯಕ ಸಂತೋಷದೀದ ಹಾಲಕ್ಕಿಗಳ ಮುಖ್ಯಸ್ಥನ ಕುರಿತಾಗಿ "ಬೇಕಾದ್ದು ಬೇಡಿಕೋ' ಎಂದ, 
ಆಗ ಅವನು ತನ್ನ ಜಾತಿಗೇ ತಾನು ಗುರುವಾಗಿ ಆಗ್ರಸ್ಥಾ ನವನು ಸ ಪಡೆಯಲು ಇಚ್ಛಿಸಿದ. 
ಶಿವಪ್ಪ ನಾಯಕ ಈ ಬೇಡಿಕೆಯನ್ನು ಮನ್ನಿಸಿ, ತಲಗೆರೆ ಗ್ರಾಮವನ್ನು ಉಂಬಳಿಯಾಗಿ ನೀಡಿದ,? 
ಎಂಬುದು ಈ ಶಾಸನದ ಮುಖ್ಯಾಂಶ. ಅಂದರೆ ಗುರುಪಟ್ಟ ಈ ವರ್ಗಕ್ಕೆ ಶಿವಪ್ಪನಾಯಕನಿಂದ 
ಕೊಡಲ್ಪಟ್ಟಿತು ಎಂದು ತಿಳಿಯುವುದು. ಈ ಹೇಳಿಕೆಯನ್ನು ಗಮನಿಸಿದಾಗ, ಶಿವಪ್ಪನಾಯಕನ 
ಕಾಲದಿಂದ "ಗುರು' ಎಂಬ ಅಧಿಕಾರಿ ಇವರಲ್ಲಿ ಬಂದಿರಬೇಕು ಎಂದು ತಿಳಿಯುವುದು, ಈ 
ಹೇಳಿಕೆಯನ್ನು ಸಮರ್ಥಿಸುವ ಕೆಲವು ಹೇಳಿಕೆಗಳೂ ನನ್ನ ಸಂಗ್ರಹದಲ್ಲಿವೆ. ಇವರು ಕೆಲವು ಕಾಲ 
ಹವ್ಯಕ ಮಠಾಧೀಶ್ವರರ ಅಂಕಿತದಲ್ಲಿಯೂ, ಕೆಲವು ಕಾಲ ಜೈನಗುರುಗಳ್‌ ಅಂಕಿತಲ್ಲಿಯೂ 


ನೀಡಬೇಕು ಎಂದು ಹವ್ಯಕ ಮಠಾಧೀಶ್ವರರು ಹೇಳಿದರಂತೆ. ಇಬ್ಬರಲ್ಲೂ ಭಿನ್ನಾಭಿಪ್ರಾಯ 
ಮೂಡಿತು. ಧಾರೇಶ್ವರದ ಬಳಿ ಸತ್ತ್ಯ್ಯಪರೀಕ್ಷೆ ನಡೆಯಿತಂತೆ. 

ಹವ್ಯಕ ಮಠಾಧೀಶ್ವರರು ಮೆಣಸಿನ ಚಟ್ನಿಯ ಏಳು ಮುದ್ದೆಗಳನ್ನುಮಾಡಿ, ತಿನ್ನಲು 
ಹೇಳಿದರಂತೆ. ಹಾಲಕ್ಕಿ-ಗುರು ಐದು ಮುದ್ದೆ ಗಳನ್ನು ತಿಂದು ಮುಗಿಸುವಾಗ, "ನೀನೇ ನಿನ್ನ 
ಸಮಾಜಕ್ಕೆ ಗುರ ಎಂದರಂತೆ. ಆ ಮೆಣಸಿನ ಮುದ್ದೆಗಳನ್ನು ತಿಂದು ಗುರುಗೌಡ ಮರಣ _ 
ಹೊಂದಿದ. ಅವನ ಸ್ಮಾರಕಕ್ಕಾಗಿ ಕಟ್ಟಿದ ಕಟ್ಟೆ ಗುರುಕಟ್ಟೆ. ಇದು ತಲಗೆರೆ ಗ್ರಾಮದಲ್ಲಿದೆ. 

? ಕುಮಟೆಯಿಂದ ಆರೇಳು ಮೈಲಿ ದೂರದಲ್ಲಿ ಮಿರ್ಜಾನಿಗೆ ಇದೆ. ಇಲ್ಲಿ ಐತಿಹಾಸಿಕ 
ಕೋಟೆಯಿದೆ. 

* ಹಾರೋಶಿ ಗೋಯ್ದ ಗೌಡರ ಅಜ್ಜನ ಕಾಲದಲ್ಲಿ ಒಬ್ಬ ಜೈನ ಸನ್ಯಾಸಿಗಳು ಬಂದು, 
ಸೀಮೆ ಬುದವಂತನಿಗೆ ಕರೆಕಳಿಸಿದರಂತೆ. ವರ್ಷಂಪ್ರತಿ ಪ್ರತಿಯೊಬ್ಬರೂ .ನಾಲ್ಕಾಣೆ ಕಾಣಿಕೆ 
ಸಲ್ಲಿಸಬೇಕೆಂದೂ ಅದು ಹಿಂದಿನಿಂದ ಬಂದ ಪದ್ದ ತಿಯೆಂದೂ ಹೇಳಿದರಂತೆ. ಈ ಗೌಡ, ನಾನೊ 
ಬ್ಬನೇ ಏನೂ ಹೇಳಲಕರೆ, ಸಮಾಜ ಒಪ್ಪಿದರೆ ಅಡ್ಡಿಯಿಲ್ಲ ಎಂದು ಹೇಳಿ ಸಭೆ ಕರೆದನಂತೆ. 
ಸಭೆಯ ಸದಸ್ಯರು ಕಾಣಿಕೆ ಕೊಡಲು ನಿರಾಕರಿಸಿದರು. ಆ ನಿರ್ಣಯವನ್ನು ಬುದವಂತ ಜೈನ 
ಗುರುಗಳಿಗೆ ತಿಳಿಸಿದನೆಂದೂ ಮುಂದೆ ಅದೇ ಕಾರಣದಿಂದಲೇ ಮೃತಪಟ್ಟನೆಂದೂ ಜನ ಹೇಳುತ್ತಿ 
ದ್ವರು ಎಂಬುದಾಗಿ ಪ್ರಮುಖರ ಅಪಾ ಪ್ರೀಯ. 


೪ ಮಾನವಿಕ ಕರ್ಣಾಟಕ 


ಇದ್ದರಂತೆ. ಪಾ ಯಶಃ ತಮ್ಮ ಸಮಾಜಕ್ಕೆ ಪ್ರತ್ಯೇಕ ಗುರು ಬೇಕೆಂದು ಇವರಿಗೆ ಅನಿಸಿರಬೇಕು. 
ಆದ್ದ ರಿಂದಲೇ "ಗುರು' ಪಟ್ಟವನ್ನು ಶಿವಪ್ಪನಾಯಕನ ಬಳಿ ಕೇಳಿರಬಹುದು. 

ಅರಸು ಗೌಡ : ಇಂದು ಅರಸು ಗೌಡ ಕೇವಲ ಹೆಸರಿಗೆ ಮಾತ್ರ ಎಂದು ಅನೇಕ 
ಹಾಲಕ್ಕಿ ಒಕ್ಕ ಲಿಗರು ಹೇಳುತ್ತಾರೆ. ಈತನ ಪಟ್ಟಿವೂ ವಂಶಪಾರಂಪರ್ಯವಾದುದಾ. ಈತ 
ಸೀಮೆಯಲ್ಲಿ ಸವಾರಿ ಹೋಗುತ್ತಿದ್ದನೆಂದು ಕೆಲವರು ಹೇಳುತ್ತಾರೆ. ಈತನ ಅಂಕಿತದಲ್ಲಿಯೂ 
ಕೆಲವು ಹಳ್ಳಿಗಳು ಇರುತ್ತವೆ. 

ಪ್ರಧಾನಿ ಗೌಡ ; ಅರಸನಿಗೆ ಸಲಹೆ ನೀಡುವುದು, ಅರಸ ಮೃತನಾದರೆ ಆ ಪಟ್ಟವನ್ನು 
ತುಂಬುವ ವರೆಗೆ ಅರಸನ ಕಾರ್ಯಕಲಾಪಗಳನ್ನು ನೆರವೇರಿಸುವುದು ಈತನ ಕರ್ತವ್ಯ. ಈತನ 
ಅಂಕಿತದಲ್ಲಿಯೂ ಕೆಲವು ಹಳ್ಳಿ ಗಳು ಇರುತ್ತವೆ. 

ಸೀಮೆ ಬುದವಂತ : ಸೀವೆ:ಯ ಆಡಳಿತ ಫಲಪ್ರದವಾಗುವುದು ಈತನ ವ್ಯಕ್ತಿತ್ವವನ್ನು 
ಅವಲಂಬಿಸಿದೆ. ಸಾಮಾನ್ಯವಾಗಿ ಒಳೆ ಕೈಯ ಮಾತಂಗಾರನಾದ ಈತ ಅನುಭವಿಯೂ ಆಗಿರು 
ತ್ತಾನೆ, ಗಾಮವೊಕ್ಕಲಿಗರು. ಮತ್ತು ಮುಕ್ರಿ ವರ್ಗಗಳಲ್ಲಿಯೂ ಬುದವಂತನ ಪಾತ್ರ 
ಹಿರಿದಾಗಿದೆ, 

ಸೀಮೆಯ ಸಭೆಯನ್ನು ಕರೆಯುವೆ, ಕಾರ್ಯವಿಧಾನಗಳನ್ನು ನಿರೂಪಿಸುವ, ವಿಸರ್ಜಿಸುವ 
ಹಕ್ಕು ಈತನದಾಗಿರುತ್ತದೆ. ಜಾತಿಗೆ ಸಂಬಂಧಿಸಿದ ಸಾಮಾನ್ಯ. ನಿರ್ಣಯವಾಗಲಿ, ಚರ್ಚೆ 
ಯಾಗಲಿ ಈತನಿಲ್ಲದೆ ನಡೆಯುವಂತಿಲ್ಲ. 

ಸೀಮೆ ಕೋಲಕಾರ ; ಈತ ದೂತನಂತೆ ಕಾರ್ಯವೆಸಗುತ್ತಾನೆ. ಆಧಿಕಾರಿಗಳ ಆಜ್ಞೆ 
ಯನ್ನು ಸಂಬಂಧಿಸಿದವರಿಗೆ ಮುಟ್ಟಿಸುವುದು ಈತನ ಮುಖ್ಯ ಕರ್ತವ್ಯ. ಮುಕ್ರಿ, ಗಾಮ 
ವೊಕ್ಕಲಿಗ ವರ್ಗಗಳಲ್ಲಿಯೂ ಈ ಅಧಿಕಾರಿಯನ್ನು ನೋಡಬಹುದು. 

ಚಪ್ಪರ ಕೂಟ : "ಕೂಟ' ಎಂದರೆ ಸಭೆ, ಚಪ್ಪರ ಕೂಟ ವೆಂದರೆ ಸೀಮೆಯ ಸಭೆ. 
ಹಾಲಕ್ಕಿ ಒಕ್ಕಲಿಗರಲ್ಲಿ ಎರಡು ವರ್ಷಗಳಿಗೊಮ್ಮೆ ಚಪ್ಪರ ಕೂಟ ಕೂಡುವ ಪದ್ಧತಿ ಇತ್ತು. 
ಇಂದು ಈ ಅವಧಿಯನ್ನು ನಿರ್ದಿಷ್ಟವಾಗಿ ಕಾದುಕೊಂಡಿಲ್ಲ. ಚಪ್ಪರ ಕೂಟದಲ್ಲಿ ಸೀಮೆಗೆ 
ಸಂಬಂಧಿಸಿದ ಎಲ್ಲ ಊರುಗಳ ಊರ ಗೌಡ, ಬುದವಂತ ಗೌಡ; ಮತ್ತು ಕೋಲಕಾರರು 
ಉಪಸ್ಥಿತರಿರಬೇಕು. ಎಲ್ಲ ಊರುಗಳೂ ವೆಚ್ಚವನ್ನು ಸಮನಾಗಿ ಭರಿಸಬೇಕು. 

ಚಪ್ಪರ ಕೂಟದಲ್ಲಿ ಅಧಿಕಾರಿಗಳು ಕೂಡುವ ಕ್ರಮ ಕುತೂಹಲಕಾರಿಯಾದಂದು. ಸೀಮೆ 
ಬುದವಂತ ಈ ಕೂಟವನ್ನು ಕೂಡಿಸುತ್ತಾನೆ. ಸಮಾಜದ ಎಲ್ಲ ಆಗುಹೋಗುಗಳನ್ನೂ ಇಲ್ಲಿ 
ಚರ್ಚಿಸುತ್ತಾರೆ. ಚಪ್ಪರ ಕೂಟದ ನಿರ್ಣಯ ಎಲ್ಲ ಹಳ್ಳಿಗಳೂ ತಟ್ಟುತ್ತದೆ. ಬಹಿಷ್ಕಾರ ಕೊಡುವ 
ಪದ್ಧತಿ ಇತ್ತೀಚಿನ ವರೆಗೂ ಇತ್ತು ; ಈಗ ಇಲ್ಲ, ತಪ್ಪ್ಪಗಾರರಿಗೆ ದಂಡಮಾಡುವ ಪದ್ಧ ತಿಯೂ 
ಇದೆ. ಚಪ್ಪರ ಕೂಟದಲ್ಲಿ ಊರಗೌಡನಿಗೆ ದಂಡ ಮಾಡಿದ ಉದಾಹರಣೆಯೂ ಇದೆ. ಸದಸ್ಯ ರು 
ನಿರ್ಭೀತಿಯಿಂದ ಚರ್ಚಿಸಬಹುದು. ಸೀಮೆಯ ಅಧಿಕಾರಿಗಳ ವರ್ತನೆಯನ್ನು ನಿರ್ದಾಕ್ಷಿಣ್ಯವಾಗಿ 
ಟೀಕಿಸಬಹುದು. ಸಾಕ್ಷಿ ಒದಗಿಸುವ ಪದ್ಧತಿಗೂ ಅವಕಾಶ ಇದೆ. ರಾಜಕೀಯ-ಸಾಮಾಜಿಕ, 
ಆರ್ಥಿಕ, ಧಾರ್ಮಿಕ ಪ್ರಶ್ನೆಗಳನ್ನೂ, ವ್ಯಕ್ತಿಗತ ಪ್ರಶ್ನೆಗಳನ್ನೂ ಚರ್ಚಿಸಬಹುದು. ಒಮ್ಮೆ 


; RESUS RN 


ಹಾಲಕ್ಕಿ ಒಕ್ಕಲಿಗರ ಆಡಳಿತ ಪದ್ದತಿ ೫ 
ಸ 


ಯಂತೂ, ಗುರು ಗೌಡ ಊರ ಗೌಡನ ಅಧಿಕಾರ ಕ್ಷೇತ್ರದಲ್ಲಿ ಅನಧಿಕೃತವಾಗಿ ಪ್ರವೇಶಿಸಿದನೆಂಬ 
ಆರೋಪ ಹೊರಿಸಿದ್ದರು. 

ಚರ್ಚೆಯ ವಿಧಾನ : ಯಾವುದೇ ಸಮಸ್ಯೆಯನ್ನು ಮೊದಲು ಸಂಬಂಧಿಸಿದವರು ಸೀವೆಂ 
ಬುದವಂತನಿಗೆ ತಿಳಿಸಬೇಕು. ಆತ ಆ ಪ್ರಶ್ನೆ ಸೀಮೆ ಕೂಟದಲ್ಲಿ ಚರ್ಚಿಸಲ್ಬಡಬಹುದೇ ಇಲ್ಲವೇ 
ಎಂದು ನಿರ್ಧರಿಸುತ್ತಾನೆ. (ಆದರೆ ಸದಸ್ಯರು ಚರ್ಚಿಸಲೇಬೇಕೆಂದು ಪಟ್ಟು ಹಿಡಿದರೆ ಸೀಮೆ 
ಬುದವಂತ ಒಪ್ಪಲೇಬೇಕು.) ಅನಂತರ ಇಂಥ ಒಂದು ಸಮಸ್ಯೆ ಇದೆ ಎಂದು ಸಂಬಂಧಿಸಿದ 
ಸದಸ್ಯರ ವರದಿಯನ್ನು ಮಂಡಿಸುತ್ತಾನೆ. ಸಂಬಂಧಿಸಿದವರಿಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ. 
ಅಂತೂ ಸತ್ಯ ಸಂಗತಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಚರ್ಚೆವಿಚರ್ಚೆಗಳು ಆದನಂತರ, 
ತಪ್ಪಿಗೆ ತಕ್ಕ ಶಿಕ್ಷೆ ವಿಧಿಸುವಲ್ಲಿ ಕೂಡ ಸೀಮೆ ಬುದವಂತನೇ ಮುಖ್ಯ. ಹಿಂದಿನ ಅಂಥ ಪ್ರಸಂಗಗಳ 
ಉದಾಹರಣೆಯೊಡನೆ ಈ ರೀತಿ ಶಿಕ್ಷೆ ವಿಧಿಸಬಹುದೆಂದು ಸೂಚಿಸುತ್ತಾನೆ, ಪ್ರಧಾನಿಗೆ. ಪ್ರಧಾನಿ 
ಅದನ್ನು ಒಪ್ಪಬಹುದು ಇಲ್ಲವೆ ಪುನಃ ಸೀಮೆ ಬುದವಂತನೊಡನೆ ಚರ್ಚಿಸಬಹುದು. ಅನಂತರ 
ತಪ್ಪುಗಾರನಿಗೆ ಈ ರೀತಿ ಶಿಕ್ಷೆ ವಿಧಿಸು ಎಂದು ಪ್ರಧಾನಿ ಅರಸನಿಗೆ ಹೇಳುತ್ತಾನೆ. ಈ ಶಿಕ್ಷೆ ಗುರು 
ಗೌಡನ ಮುಖೇನ ಉಚ್ಚಾರವಾಗಬೇಕು. ಅಂದರೆ ಗುರು ಗೌಡ, ಸಭೆಯ ನಿರ್ಣಯದಂತೆ ಈ 
ರೀತಿ ತಪ್ಪುಗಾರನಿಗೆ ಶಿಕ್ಷೆ ಎಿಧಿಸಿದ್ದೇವೆ ಎಂದು ಹೇಳುತ್ತಾನೆ. ತಪ್ಪುಗಾರನಿಗೆ ದಂಡಮಾಡಿ 
ದರೆ, ಆ ದಂಡದ ಮೊಬಲಗನ್ನು ಆತ ಅರಸನಿಗೆ ಅರ್ಪಿಸುತ್ತಾನೆ. ಈ ರೀತಿ ಚಪ್ಪರ ಕೂಟದ 
ಕಾರ್ಯವಿಧಾನ ಸಾಗುವುದು, 

ಚಪ್ಪರ ಕೂಟದಲ್ಲಿ ಮೇಲಿನ ಅಧಿಕಾರಿಗಳಲ್ಲದೆ ಚಾಪೆ ಹಾಸುವ, ಊಟಕ್ಕೆ ಬಡಿಸುವ 
"ಕಾರ್ಯಗಳನ್ನು ನಿರ್ದಿಷ್ಟ ಮನೆತನಗಳು ನೋಡಿಕೊಳ್ಳುತ್ತವೆ, 


ಊರ ಆಡಳಿತ 


ಪ್ರತಿ ಊರಿನಲ್ಲಿಯೂ ಊರ ಗೌಡ, ಊರ ಬುದವಂತ, ಮತ್ತು ಕೋಲಕಾರ ಎಂಬ 
ಅಧಿಕಾರಿಗಳು ಇರುತ್ತಾರೆ. | 
| ಊರ ಗೌಡ : ಈತ ಊರಿಗೇ ಮುಖ್ಯಸ್ಥ. ಈ ಸಮಾಜಕ್ಕೆ ಸಂಬಂಧಿಸಿದ ಸಾಮಾನ್ಯ 
ವಿಷಯಗಳು ಚಪ ರ ಕೂಟದಲ್ಲಿ ಚರ್ಚಿತವಾಗಬಹುದು. ಆದರೆ ಒಂದು ಊರಿಗೆ ಸಂಬಂಧಿಸಿದ 
ವಿಷಯಗಳನ್ನು ಊರ ಗೌಡನೇ ಊರ ಕೂಟದಲ್ಲಿ ನಿರ್ಣಯಿಸುವ ಅಧಿಕಾರಿ. ಊರ ಗೌಡ ಈ 
ಪಟ್ಟವನ್ನು ಗುರಂವಿನಿಂದ ಪಡೆಯಬೇಕು. ಅಂದರೆ, ಊರ ಗೌಡನ ಮರಣದ ಅನಂತರ ಆತನ 
ಮಂಗನನ್ನಿ ಗೌಡನೆಂದು ಗುರು ಪರಿಗಣಿಸಬೇಕು. ಪಟ್ಟ ವಂಶಪಾರಂಪರ್ಯವಾದುದರಿಂದ 
ಗಂರುಗೌಡ ಆತನ ಮಗನ ಹೊರತು ಇತರರನ್ನು ನೇಮಿಸಲು ಬರುವಂತಿಲ್ಲವೆಂಬುದನ್ನೂ 
ಇಲ್ಲಿ ಗಮನದಲ್ಲಿಡಬೇಕು. ಊರಿನಲ್ಲಿ ನಡೆಯುವ ಎಲ್ಲ ಮದುವೆಯಲ್ಲಿ ಊರ ಗೌಡನೇ ನೇತೃತ್ವ 
ವಹಿಸಬೇಕು. ಜವುಳಿ ತತುವ ದಿನದಿಂದ ಹಿಡಿದು ಮದುವೆ ಮುಗಿಯುವ ವರೆಗೂ ಆತನ ಯಾ 
ಆತನ ಪ್ರತಿನಿಧಿಯ ಹಾಜರಾತಿ ಅವಶ್ಯ. ಇದಕ್ಕೆ ಪ್ರತಿಯಾಗಿ ಮದುವೆಯ ಎರಡೂ ಕಡೆಯ 
ವರು ಉಡುಗೊರೆಗಳನ್ನು ಈತನಿಗೆ ನೀಡುತ್ತಾರೆ.” ಗಂಗಾಷ್ಟಮಿ, ದೀಪಾವಳಿ ಪಾಡ್ಯಗಳಂದು 
a ಕ 


9 "ಹಾಲಕ್ಕಿ ಒಕ ;ಲಿಗರ ಮದುವೆ ಪದ್ಧ ತಿ', "ಜಾನಫಧ' ಸಂ ೫, 32-44 


೬ ಮಾನವಿಕ ಕರ್ಣಾಟಕ 


ಬೇಟೆಯಾಡಲು ಹೋಗುವಾಗ ಊರ ಗೌಡನೇ ಮುಂದಾಳು, ಬೇಟೆಯಲ್ಲಿ ಮೃಗಗಳನ್ನು: 
ಕೊಂದರೆ ಈತನಿಗೆ ಒಂದು ವಿಶಿಷ್ಟಪಾಲು ಇದೆ. ಸುಗ್ಗಿಯರ್ಲಿ ಕರೀಗುತ್ತಿನ ಪೂಜೆಯನ್ನು 
ಮಾಡುವುದೂ ಈತನದೇ ತೇಜ.!? ಗೌಡನ ಕುಂಚವೆಂಬ ಒಂದು ಕುಂಚವೂ ಇದೆ. ' ಹಗಣ 
ದಲ್ಲಿ, ಬೇರೆ ಹಾಲಕ್ಕಿ ಊರುಗಳಿಂದ ಆಮಂತ್ರಣ ಬಂದಲ್ಲಿ, ಊರ ಗೌಡನೇ ತನ್ನ ಊರಿನ 
ಕೆಲವರನ್ನು ಕಳಿಸಬೇಕು; ಪಾತ್ರಧಾರಿಗಳಾಗಿ, ಚಪ್ಪರ ಕೂಟಕ್ಕೆ ತನ್ನೂರಿನಿಂದ ಸಲ್ಲಿಸಬೇಕಾದ 
ಅಕ್ಕಿ-ತೆಂಗಿನಕಾಯಿ ಮುಂತಾದವನ್ನು ಜನರಿಂದ ಸಂಗ್ರಹಿಸಿ; ಸಂಬಂಧಿಸಿದವರಿಗೆ ತಲುಪಿಸುವ 
ಭಾರ ಈತನದು. ಸುಗ್ಗಿಯಲ್ಲಿ ಬೇರೆ ಊರಿನವರು ಮೇಳ ತಃ ದಾಗ, ತನ್ನ ಮನೆಯಲ್ಲಿ ಕುಣಿಸಿ, 
ಅಂದು ಊಟ ಹಾಕುವ ಕರ್ತವ್ಯವೂ ಇವನದೇ ಆಗಿರುತ್ತದೆ. ಅಲ್ಲದೆ ತನ್ನೂರಿನ ಸುಗ್ಗಿಯ 
ಮುಖಂಡನಾಗಿ ಹೋಗಬೇಕು; ಇಲ್ಲವೆ ತನ್ನ ಪ್ರತಿನಿಧಿಗಳನ್ನು ಕಳಿಸಬೇಕು, ಊರಿನಲ್ಲಿ ವರ್ಷಂ 
ಪ್ರತಿ ನಡೆಯುವ ಸಾಮಾಜಿಕ ಧಾರ್ಮಿಕ ಕಾರ್ಯಗಳನ್ನು ಈತನೇ ಮುಂದಾಗಿ ನಿರ್ವಹಿಸು 
ತ್ತಾನೆ. ಆದರೆ ಈತ ತಾನೇ ತಾನಾಗಿ ವರ್ತಿಸಲು ಬರುವುದಿಲ್ಲ. ಊರ ಕೂಟದಲ್ಲಿ ಸಭಾಸದಸ್ಯರ 
ನಿಂದೆಗೆ ಒಳಗಾಗಬಹು:ದಾದ ಪ್ರಸಂಗಗಳೂ ಇವೆ, 


ಊರ ಬುದವಂತ : ಸೀಮೆಗೆ ಸೀಮೆ ಬುದವಂತನಿದ್ದಂತೆ ಊರಿಗೆ ಊರ ಬುದವಂತ 


ಇರುತ್ತಾನೆ. ಈತ ಊರ ಗೌಡನ ಸರಿಸಾಟಿಯಾಗಿ, ಆತನಿಗೆ ಬಲ ಭುಜದಂತೆ ನಿಂತು ಆತನಿಗೆ _ 


ಸಲಹೆಗಳನ್ನು ನೀಡುತ್ತಾನೆ. ಸಾಮಾನ್ಯವಾಗಿ ಊರ ಗೌಡನ ತಪ್ಪು ಈತನ ತಪ್ಪು ಎಂಬ 
ಆಭಿಪ್ರಾಯವಿದೆ. ದೂತನ ಕೆಲಸವನ್ನು ಊರ ಕೋಲಕಾರ ನಿರ್ವಹಿಸುತ್ತಾನೆ. 

ಪ್ರತಿ ಊರಿಗೂ ಊರ ಕೂಟವಿರುತ್ತದೆ. ಈ ಕೂಟಕ್ಕೆ ಸಾಮಾನ್ಯವಾಗಿ ಜಾತಿ ಕೂಟ್ಮ 
ಎಂದೂ ಹೇಳುತ್ತಾರೆ. ವಿಧವೆ ಅಥವಾ ಕುಮಾರಿ ಗರ್ಭಿಣಿಯಾಗುವುದನ್ನು ತೀರ ಗಂಭೀರವಾಗಿ 
ಪರಿಗಣಿಸುತ್ತಾರೆ. ಅಂಥವರಿಗೆ ಊರ ಕೂಟ ಬಹಿಷ್ಕಾರ ನೀಡಿದ ನಿದರ್ಶನಗಳು ಇವೆ... ಈ 
ಕೂಟ ಸಾಮಾನ್ಯವಾಗಿ ಊರ ಗೌಡನ ಮನೆಯಲ್ಲಿಯೇ ಕೂಡುತ್ತದೆ. ಮನೆಗೊಬ್ಬ ರಂತೆ 
(ಮುಖ್ಯವಾಗಿ ಮನೆಯ ಯಜಮಾನ) ಈ ಕೂಟದಲ್ಲಿ ಭಾಗವಹಿಸಬೇಕು. ಇಲ್ಲದಿದ್ದರೆ, ಸಭೆ 
ಅಂಥವರಿಗೆ ಶಿಕ್ಷೆ ವಿಧಿಸುವುದು. ಊರಿನ ಎಲ್ಲ ವಯಸ್ಕ ಗಂಡಸರೂ - ಸಭೆಗೆ ಸದಸ್ಯರಾಗಿ 
ಬರಬಹುದು, 


ಈ ಪದ್ಧತಿ ಮುಕ್ರಿ ವಂತ್ತು ಗಾಮೊಕ್ಕಲು ವರ್ಗಗಳಲ್ಲಿಯೂ ಇದೆ. ಸಭೆಯೇ ಇವರ 
ಕಾರ್ಯಾಂಗ ಮತ್ತು ನ್ಯಾಯಾಂಗ, ಸಭೆಯೇ ಇವರ ಶಾಸಕಾಂಗವೂ ಹೌದು. ಅಧಿಕಾರಿಗಳ 
ನಿರಂಕುಶತ್ವವನ್ನು ಪದ್ಧತಿ ಹತ್ತಿಕ್ಕುತ್ತದೆ. ಊರ ಕೂಟದ ಕ್ಷೇತ್ರಗಾತ್ರ ಕಿರಿದಾಗಿರುವುದರಿಂದ, 
ಅಪರಾಧಿಗಳು ಸಾಕ್ಷಿ ಒದಗಿಸುವ ಪ್ರಸಂಗವೇ ಬರುವುದಿಲ್ಲ. ಏಕೆಂದರೆ, ಸದಸ್ಯರೆಲ್ಲರಿಗೂ ಅಪ 


10 "ಹಾಲಕ್ಕಿ ಪಾಯಸ್‌, ಸಂ. ಎಲ್‌.ಜಿ. ಭಟ್‌, ಕನ್ನಡ ಅಧ್ಯಯನ ಸಂಸೆ ಸೂರು 
1 ಕಿ ಇ) ದ” 


ನಿಶ್ಕವಿದ್ಧಾನ್ನಿಲಯ್ಬ ಮೈಸೂರು ಪು. 12-18 

11 ಅದೇ, ಪು 3-8 ಮತ್ತು "ಪಗರಣ (ಹಗರಣ) ಇತಿಹಾಸದಲ್ಲಿ ಮತ್ತು ಸಮ 
ಕಾಲೀನದಲ್ಲಿ' (ಸಂಶೋಧನೆ), ಎಂ. ಚಿದಾನಂದಮೂರ್ತಿ, ಪ್ರಬುದ್ದ ಕರ್ಣಾಟಕ, ಸಂ. 55, 
ಸಂ, 4, ಪು, 61-63 


4 Tr 


MRE ge 


ಭಃ ಗಾ 


ಹಾಲಕ್ಕಿ ಒಕ್ಕಲಿಗರ ಅಡಳಿತ ಪದ್ದತಿ ತ 
ಗಾ 


ರಾಧಿ ಯಾರು, ಅಪರಾಧ ಏನು, ಮುಂತಾದವು ಗೊತ್ತಿರುತ್ತವೆ. ' `ಹೀಗಾಗಿ ಸುಳ್ಳನ್ನು 
ನಿಜಪಡಿಸುವ, ನಿಜವನ್ನು ಸುಳ್ಳೆಂದು ಸಾಧಿಸುವ ಪ ರ್ರವೃತ್ತಿ ಈ ಕೂಟದ ಮಟ್ಟಿಗೆ ಇಲ್ಲವೆಂದೇ 
ಹೇಳಬಹುದು. ' ಯಾವುದೇ ಒಂದು ಅಪರಾಧದ ಸಮಸ್ಯೆಗೆ ಕೂಟದಲ್ಲಿ ಭಿನ್ನಾಭಿಪ್ರಾಯ 
ಬಂದರೆ, ಅಥವಾ ನಿರ್ಣಯ ನೀಡಲು ಅಶಕ್ಯವಾದರೆ, ಸಂಬಂಧಿಸಿದವರು ದೇವರ ಮುಂಂದೆ ನಿಂತಂ 
ಪ್ರಮಾಣ ಮಾಡಬೇಕಾಗುತ್ತದೆ. ಚಂದಾವುರದ ಸೀಮೆಯ ಹಾಲಕ್ಕಿ ಒಕ್ಕಲಿಗರು ಚಂದಾ 
ವುರದ ಹನುಮಂತ ದೇವಸ್ಥಾನದಲ್ಲಿ ಹನುಮಂತನ ಮುಂದೆ ನಿಂತು ಪ್ರಮಾಣ ಮಾಡಬೇಕು. 

ಸೀಮೆ ಆಡಳಿತದಲ್ಲಾಗಲಿ, ಊರ ಆಡಳಿತದಲ್ಲಾಗಲಿ ಸ್ತ್ರೀಯರಿಗೆ ಸ್ಥಾನವಿಲ್ಲ. 
ಸ್ತ್ರೀಯರು ಸಭಾಸದಸ್ಯರಾಗಲಾರರು. ಮದುವೆ ಮುಂತಾದ ಕಾರ್ಯಗಳಲ್ಲಿ ಅಧಿಕಾರಿಗಳ 
ಪತ್ನಿಯರಿಗೆ ವಿಶೇಷ ಉಡುಗೊರೆಗಳು ಇವೆ. ಮದುಮಗಳಿಗೆ ಸ್ನಾನಮಾಡಿಸಿ ತಲೆಗೆ ಎಣ್ಣೆ ಹಚ್ಚಿ 
ತಲೆಬಾಚುವ ಕೆಲಸ ಅನುಕ್ರಮವಾಗಿ ಊರ ಗೌಡ, ಊರ ಬುದವಂತ, ಊರ ಕೋಲಕಾರ 
ಇವರ ಹೆಂಡಂದಿರದು. 

ಸೀಮೆ ಕೂಟದಲ್ಲಾ ಗಲಿ, ಊರ ಕೂಟದಲ್ಲಾಗಲಿ ಎಲ್ಲ ಸದಸ್ಯರೂ ಸರಿಸಮಾನ ಹಕ್ಕು 


ಬಾಧ್ಯತೆಗಳನ್ನು ಸ ಪಡೆಯುತ್ತಾರೆ. ರಾಜಕೀಯ ಸಮಾನತೆ ಇಲ್ಲಿ ಎದ್ದು ಕಾಣುವ ಮುಖ್ಯ 
ವೈಶಿಷ್ಠ್ಯ ವಾಗಿದೆ. 

ಸೀಮೆಯ ಯಾ ಊರಿನ ಅಧಿಕಾರಿಗಳು ಮ ಶತರಾದಾಗ ಅವರ ಮಕ್ಕಳನ್ನು ಆ ಹುದ್ದೆಗೆ 
ತರುವಾಗ ಅನುಸರಿಸುವ ಅನೇಕ ವಿಧಾನಗಳು ಇವೆ. ಪುಣ್ಯೋದಕದ ಸ್ನಾನವಾಗಬೇಕು. ಸಭೆ 
ಸೇರಬೇಕು. ಸಭೆಯಲ್ಲಿ ಇತರ ಸದಸ್ಯರು ಮತ್ತು ಅಧಿಕಾರಿಗಳ ಎದುರು ಮೃತನ ಮಗ ತಂದೆಯ 
ಸ್ವಳವನ್ನು ಅಲಂಕರಿಸಬೇಕು. ಆಗ ಇವನು ಅವರದೇ ಆದ ರೀತಿಯಲ್ಲಿ ಪ್ರತಿಜ್ಞಾ ಸ್ವೀಕಾರ 
ವನ್ನೂ ಕೈಗೊಳ್ಳಬೇಕು. 

ಒಬ್ಬ ಅಧಿಕಾರಿ ದಕ್ಷನಾಗಿರಲಿ, ಇಲ್ಲದಿರಲಿ, ಆತನನ್ನು ಅಧಿಕಾರದಿಂದ ಕಿತ್ತೆಸೆಯಲು ಜನರಿ 
ಗಾಗಲಿ, ಇತರ ಅಧಿಕಾರಿಗಳಿಗಾಗಲಿ, ಸಭೆಗಾಗಲಿ ಅಧಿಕಾರವಿಲ್ಲ. ಇತರರು ಅವನಿಗೆ ಮಾರ್ಗ 
ದರ್ಶನ ನೀಡಿ, ಕಾರ್ಯ ನಿರ್ವಹಿಸಬೇಕು. ಇದರಿಂದಾಗಿ ಒಬ್ಬ ನ ಸ್ಥಾ ನವನ್ನು ತಾನು ಗಿಟ್ಟಿಸ 
ಬೇಕೆಂಬ ದಂರಾಶೆಗಾಗಲಿ, ಸ್ಪರ್ಧೆಗಾಗಲಿ ಇಲ್ಲಿ ಅವಕಾಶವೇ ಇಲ್ಲ. ಇದರಿಂದಾಗಿ, ಆಡಳಿತ 
'ವ್ಯವಸ್ಥೆ ಸುಗಮವಾಗಿ ಸಾಗುವುದು. ಹೀಗೆ ಅನೇಕ ಗುಣಾವಗುಣಗಳನ್ನೊಳಗೊಂಡ ಒಂದು 
ಆಡಳಿತ ಪದ್ಧತಿಯನ್ನು ಹಾಲಕ್ಕಿ ಒಕ್ಕಲಿಗರಲ್ಲಿ ನೋಡಬಹುದು. 


38 ಚಂದಾವುರ ಸೀಮೆ:ಯ ಹಾಲಕ್ಕಿ ಒಕ ೈಲಿಗರಿಗೆ ಚಂದಾವುರದ ಹನುಮಂತ ಕುಲದೇವರು. 
ವಡಗೇರೆ ಎಂಬ ಗ್ರಾಮದಲ್ಲಿ ಒಮ್ಮೆ ಒಬ್ಬ ತರಗೆಲೆಗಳನ್ನು ತರಲು ಬೆಟ್ಟಕ್ಕೆ ಹೋಗಿದ್ದನಂತೆ. 
ಅವನು ತರಗೆಲೆಗಳನ್ನು ತುಂಬುವಾಗ, ಆ ಬಲೆಯಲ್ಲಿಯೇ (ಕಲ್ಲಿ) ಹನುಮಂತನ ಮೂರ್ತಿ 
ಸೇರಿತೆಂದೂ ಆವನಿಗೆ ಅತಿ ಭಾರವಾಗಿ, ಕಾರಣವನ್ನು ನೋಡಲಾಗಿ, ಆ ಮೂರ್ತಿಯೇ ಅಷ್ಟು 
ಭಾರವಾಗಿತ್ತೆಂದೂ ಅನಂತರ ಊರ ಜನರೆಲ್ಲಾ ಕೂಡಿ ಅದಕ್ಕೆ ದೇಗುಲ ಕಟ್ಟಸಿದರೆಂದೂ 
ಅಂದಿನಿಂದ ಈ ಹಾಲಕ್ಕಿ ಒಕ್ಕಲಿಗರಿಗೆ ಹನುಮಂತ ಕುಲದೇವನಾದನೆಂದೂ ಪ್ರತೀತಿ ಇದೆ, 
ಇಂದಿಗೂ ಈ ಗುಡಿಯ ಮೇಲ್ವಿಚಾರಕರು ಈ ಒಕ್ಕಲಿಗರು. ಈ ದೇವನ ಸವಾರಿ ಮುಖ್ಯವಾಗಿ 


ಹಾಲಕ್ಕಿ ಒಕ್ಕಲಿಗರ ಮನೆಗೆ ವರ್ಷಕ್ಕೊಮ್ಮೆ ಬಂದೇ ಬರುತ್ತದೆ. । 


ಪ್ರತಿಯೊಂದು ಸಮಾಜವೂ ಪರಿವರ್ತನಶೀಲವಾದುದು. ಆದರೆ ಹಲವು ಆದಿವಾಸಿ 
ಸಮಾಜಗಳಲ್ಲಿ ಸಂಪ್ರದಾಯದ ಪ್ರಭಾವವು ಹೆಚ್ಚಾಗಿರುವುದರಿಂದ, ಅವುಗಳಲ್ಲಿ ಯಾವ ಬದ 
ಲಾವಣೆಯೂ ಆಗುತ್ತಿಲ್ಲವೆಂಬ ಭಾವನೆ ಮೂಡುತ್ತದೆ. ಆದರೆ ಸೂಕ್ಷ್ಮವಾಗಿ ಪರಿಶೀಲಿಸಿದರೆ 
ಅವುಗಳಲ್ಲಿಯೂ ಬದಲಾವಣೆಗಳು ಗೋಚರಿಸುತ್ತವೆ, ಅವುಗಳ ತೀವ್ರತೆ ಮತ್ತು ವ್ಯಾಪಕತೆಗಳು 
ಆಧುನಿಕ ಸಮಾಜದಲ್ಲಿರುವಷ್ಟು ಇರುವುದಿಲ್ಲ. ಇಂದಿನ ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆ 
ಗಳ ವೇಗವು ಸಾಮಾಜಿಕ ಪರಿವರ್ತನೆಯು ಆಧುನಿಕ ಸಮಾಜದಲ್ಲಿ ಮಾತ್ರ ನಡೆಯುತ್ತಿರುವ 
ವಿಷಯವೆಂಬ ಭ್ರಾಂತಿಯನ್ನು ಮೂಡಿಸುತ್ತದೆ. ಈ ಅನಂತ ಬದಲಾವಣೆಗಳು ನಮ್ಮನ್ನು 
ದಿಗ್ಭ ವಎಮೆಗೊಳಿಸಿ ಸಮಾಜವು ಗುರಿ ಇಲ್ಲದ ಚಲನೆಗೆ ತುತ್ತಾಗಿದೆ ಎಂಬ ಭಾವನೆಯನ್ನು 
ಮೂಡಿಸುತ್ತವೆ. ಆದರೆ ಪ್ರತಿಯೊಂದು ಸಮಾಜದಲ್ಲಿ ಬದಲಾವಣೆಯು ಹೇಗೆ ನೈಜವೋ, 
ಹಾಗೆಯೇ ಸ್ಥಿರತೆಯ ಅಂಶ ಅದರ ಜೀವನದ ಹಾಸುಹೊಕ್ಕಾಗಿರುತ್ತದೆ. ಸಮಾಜವು ನಿತ್ಯ 
ಪರಿವರ್ತನಶೀಲವಾದರೂ, ಅದರ ಸಂಗಡ ಸ್ಥಿರತೆಯು ಅದರ ಅವಿಭಾಜ್ಯ ಅಂಶವಾಗಿರುತ್ತದೆ. 
ಸಮಾಜವು ವಿವಿಧ ನಿಯಂತ್ರಣ ಸಾಧನಗಳ ಮೂಲಕ ತನ್ನ ಸ್ಥಿ ರತೆಯನ್ನು ಕಾಪಾಡಿಕೊಂಡು 
ಬರುತ್ತದೆ. ಸಮಾಜದ ಸಮಸ್ಥಿತಿಯು ಚಲನಾತ್ಮಕವಾದುದು. ಅದು ನಿರ್ಜೀವ ವಸ್ತುವಿನ 
ಜಡ ಸಮಸ್ವಿತಿಯಲ್ಲ. ಸಮಾಜವು ನಿತ್ಯಪರಿವರ್ತನ ಶೀಲವಾದ ಪ್ರಕ್ರಿಯೆಯಾದುದರಿಂದ ಅದು 

ಚಲನಾತ್ಮಕ ಸಮಸ್ಸಿ ತಿಯನ್ನು ಹೊಂದಿರುತ್ತದೆ, 
ಎಚ್‌. ಎಂ. ಸದಾಶಿವಯ್ಯ* 


/ 


*"ಸಾಮಾಜಿಕ ಪರಿವರ್ತನೆ: ಒಂದು ತಾತ್ತಿ ವಕ್‌ ವಿಶ್ಲೇಷಣೆಗೆ', ಸಾಮಾಜಿಕ ಪರಿವರ್ತನೆ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, ಪೃ. 2 


EERSTE 


ಡಾ. ಕೆ. ಉಮಾಪತಿ ಶೆಟ್ಟ 


ಪುಸ್ತಕೋದ್ಯಮ ಹಾಗೂ ಗ್ರಂಥಪಾಲ 


ಪುಸ್ತಕ ಬರೆದ ಲೇಖಕ, ಪ್ರಕಟಿಸಿದ ಪ್ರಕಾಶಕ, ಅದನ್ನು ಸ ಮಾರುವ ಪುಸ್ತಕ ವ್ಯಾಪಾರಿ, 
ಪುಸ್ತಕ ಕೊಳ್ಳುವ ಓದುಗ- ಇವರೆಲ್ಲ ಪುಸ್ತಕೋದ್ಯಮದ ಆಧಾರಸ್ತಂಭಗಳೆಂಬುದು ಎಲ್ಲರಿಗೂ 
ತಿಳಿದ ಸಂಗತಿ. ಆದರೂ ಗ್ರಂಥಾಲಯಗಳು ಹಾಗೂ ಗ್ರಂಥಪಾಲರು ಪುಸ್ತಕೋದ್ಯಮದಲ್ಲಿ 
ಅಷ್ಟೇಮಟ್ಟಿನ ಶ್ರದ್ಧಾವಂತ ಪಾಲುದಾರರು ಎಂಬ ಅಂಶ ನಮ್ಮ ಜನಮನಕ್ಕೆ ಅರಿವಾಗಿಲ್ಲ. 
ಗ್ರಂಥಪಾಲ ಆಧುನಿಕ ಸಮಾಜದಲ್ಲಿ ಜ್ಞಾ ನ ಪ್ರಸಾರ ಹಾಗೂ ಜನ ಜೀವನಕ್ಕೆ ಅಗತ್ಯ ಎನಿಸು 
ಯಾವುದೇ ಸುದ್ದಿಯನ್ನು ಸಕಾಲದಲ್ಲಿ ಸುಲಭವಾಗಿ ಒದಗಿಸುವ ಗುರಿ ಉಳ ಟಿ ವಿಜ್ಞಾ ನಿ. ಇಂದಿನ 
ಪ್ರಪಂಚದಲ್ಲಿ ಪುಸ್ತಕಗಳೇ ಜ್ಞಾನವಾಹಿನಿಗಳು. ನಮ್ಮ ದೇಶದಲ್ಲಂತೂ ನಾನಾ ವಿಷಯಗಳಿಗೆ 
ಸಂಬಂಧಿಸಿದ ಜ್ಞಾನ ಲಭ್ಯವಿರುವುದು ಪುಸ್ತಕ ರೂಪದಲ್ಲಿಯೇ. ಆದ್ದರಿಂದಲೇ ಗ್ರಂಥಪಾಲ 
ರಿಗೆ ಪುಸ್ತಕಗಳಲ್ಲಿ ಅಪಾರ ಶ್ರದ್ದೆ, ಗೌರವ, ಅವೇ ಅವರ ಕೆಲಸದ ಸಾಧನಗಳು. ಪುಸ್ತಕಭಾಗ್ಯ 
ವಿಲ್ಲದಲ್ಲಿ ಗ್ರಂಥಾಲಯಗಳಿಲ್ಲ. ಗ್ರಂಥಾಲಯಗಳಿಲ್ಲದಲ್ಲಿ ಗ್ರಂಥಪಾಲರೂ ಇಲ್ಲ. ಆದರಿಂದಲೇ 
ಪುಸ್ತಕೋದ್ಯಮದ ಅಭಿವೃದ್ಧಿ, ಪುಸ್ತಕ ಪ್ರಚಾರ, ಪುಸ್ತಕಗಳಲ್ಲಿ ಆಸಕ್ತಿ ಹೊಂದಿರುವ ಹೆಚ್ಚು 
ಹೆಚ್ಚು ಮಂದಿ ಓದುಗರ ಹಾಗೂ ಪುಸ್ತಕ ಕೊಳ್ಳು ವ ಪೋಷಕರ ಸೃಷ್ಟಿ ಕಾರ್ಯದಲ್ಲಿ ಗ್ರಂಥಪಾಲ 
ರಿಗೆ ಅತಿಶಯ ಶ್ರದ್ಧೆ. ಅದು ಅವರ ಪ್ರಿಯವಾದ ಮೊದಲ ಕೆಲಸ : ಸ್ವಾಮಿಕಾರ್ಯವೂ ಹೌದು, 
ಸ್ವಕಾರ್ಯವೂ ಹೌದು. ಇಷ್ಟಾದರೂ ಪುಸ್ತಕೋದ್ಯಮಕ್ಕೆ ಸಂಬಂಧಪಟ್ಟವರಲ್ಲಿ ಹಾಗೂ 
ಗ)ಂಥಪಾಲರಲ್ಲಿ ಈ ಬಗೆಯ ಪರಸ್ಪರ ತಿಳಿವು, ಸಹಕಾರ ಸಾಕಷ್ಟಿಲ್ಲ. 

ಲೇಖಕ ಬರೆದ ಪುಸ್ತಕದ ಸಾರ್ಥಕತೆ ಇರುವುದು ಅದು ಸಹೃದಯ ವಾಚಕನ ಕೈಸೇರಿ 
ದಾಗ. ಅಲ್ಲಿಯ ವರೆಗೂ ಅದು ಎಷೆ ಕ್ಸ ಉತ್ತಮ ಪುಸ್ತಕ ಆಗಿರಲಿ, ಅಂದ ಚೆಂದವಾಗಿ ಮುದ್ರಿತ 
ವಾಗಿರಲಿ, ಬೆಲೆ ಎಲ್ಲರಿಗೂ ಎಟಕಿಸುವಂತಿರಲಿ ಅಥವಾ ಹೆಚ್ಚೇ ಇರಲಿ, ಆದಕ್ಕೆ ಅಂಥ ಅರ್ಥ 
ಇಲ್ಲ. ಪ್ರಕಟವಾದ ಪುಸ್ತಕ ಓದುಗನ ಕೈಸೇರಲು ಪ್ರಮುಖವಾಗಿ ಆಗಬೇಕಾದ್ದು ಪ್ರಚಾರ 
ಕಾರ್ಯ. ಇಂದು ನಮ್ಮಲ್ಲಿ ನಡೆಯುತ್ತಿರುವ ಪುಸ್ತಕ ಪ್ರಚಾರಕಾರ್ಯ ತೀರ ಸೀಮಿತವಾದ್ದು. 
ಕೇವಲ ಆರ್ಥಿಕ ದಾರಿದ್ರ್ಯ, ಪುಸ್ತಕ ಕೊಳ್ಳುವ ಯೋಚನೆ ಮಾಡುವಂಥ ವಾಚಕ ವರ್ಗದ 
ಅಭಾವ--ಇಷ್ಟೇ ಇದಕ್ಕೆ ಕಾರಣವಲ್ಲ. "ಕೂಸು ಹುಟುವುದಕ್ಕೆ ಮೊದಲು ಕುಲಾವಿ ಹೊಲಿಸುವ' 
ಬುದ್ಧಿ ವಂತಿಕೆಯನ್ನು ಹಲವರು ಪ್ರಶ್ನಿಸುವರಾದರೂ ಪುಸ್ತಕಪ್ರಚಾರ ಕಾರ್ಯದಲ್ಲಿ ಇಂಥ 
ಬುದ್ಧಿವಂತಿಕೆ ಅತ್ಯಗತ್ಯ. ಪುಸ್ತಕ ಪ ್ರಕಟವಾಗುವುದಕ್ಕೆ ಸಾಕಷ್ಟು ಮುಂಚೆಯೇ ಅದರ ಪ್ರಚಾರಕ್ಕೆ 
ವ್ಯವಸ್ಥೆ ಇರಬೇಕು. ನಾನಾ ವೃತ್ತಿಗಳಲ್ಲಿರುವ ಓದುಬರಹ ಬಲ್ಲವರ ಸಂಖ್ಯೆ ಸಾವಿರಗಟ್ಟಲೆಯಲ್ಲಿ 
ಬೆಳೆಯುತ್ತಿದೆ, ಇಂಥವರ ವಿಳಾಸಗಳನ್ನು ಸಂಗ್ರಹಿಸಿ ಪ್ರತಿ ಪುಸ್ತಕ ಪ್ರಕಟವಾದಾಗಲೂ ಕರ್ನಾ 


೧೦ ಮಾನವಿಕ ಕರ್ಣಾಟಕ 


ಟಕಾಢ್ಯ ತ ಇರುವ ಕನಿಷ್ಠ ಒಂದು ಸಾವಿರ ಮಂದಿಗೆ ಅದರ ವಿವರಗಳನ್ನುಳ್ಳ ಪ್ರಚಾರ ಪತ್ರ 
ನ್ನು “ಕಳುಹಿಸ ವುದರಿಂದ "ನೇರಪ್ರಚಾರ' ತಂತ್ರವನ್ನು ಕ್ರಮಬದ್ಧವಾಗಿ ಉಪಯೋಗಿಸುವ 
ದಕ ನಲ್ಲಿ ಒಂದು ಹೆಜ್ಜೆ ಇಟ್ಟ ತಾಗುತ್ತದೆ, ಪುಸ್ತಕ ಪ್ರಕಟಣೆಯ ಅನಂತರ ಬರುವ ಅಲ್ಪ 
ಸ ಸ್ವಲ್ಪ ಪ್ರತಿಕಾ ಜಾಹೀರಾತಾಗಳನ್ನು ಕೈಬಿಡದೆಯೇ ಇಂಥ ಪ್ರಯತ್ನ ಮಾಡಬಹುದಂ. ಅನೇಕ 
ಡಕ ಇಂಥ ಪ್ರಯತ್ನ ಪುಸ್ತ ಕ ಮಾರಾಟದಲ್ಲಿ ಯಶಸ್ಸು ತಂದಿದೆ. 
ಸ್ವಕೋದ್ಯಮಿಗಳು, ಗ್ರಂಥಪಾಲರು ಪರಸ್ಪರ ಸಹಕಾರದಿಂದ ಪುಸ್ತಕ ಕೂಟಗಳನ್ನು 
ಬಸ ತ ಸ ಪ್ರಾರಂಭಿಸಿ ಪ್ರೋತ್ಸಾಹಿಸುವುದರಿಂದ ಪುಸ್ತಕ ಹ ಮಾರಾಟವೂ 
ಚ್ಚು ವ ಅವಕಾಶ ಇದೆ. ಅಮೆರಿಕೆಯಲ್ಲಿ ಬುಕ್‌ ಆಫ್‌ ದಿ ಮಂತ್‌ ಕ್ಷಬ್‌ನಂಥ ಪುಸ್ತಕ ಕೂಟ 
ಗಳು. ಪ್ರತಿ ತಿಂಗಳೂ ಸಹಸ್ರ ಸಂಖ್ಯೆಯ ಪುಸ್ತಕಗಳ ಮಾರಾಟಕ್ಕೆ ಕಾರಣ ಆಗಿರುವುವಲ್ಲದೆ 
ಸಕಾರಣ ಬೆಲೆಯಲ್ಲಿ ಉತ್ತಮ ಪು ತ್ರಕಗಳು ಬಹು ಜನರ ಕೆ ಸೇರು: ವಂತಾಗಲು ಶ್ರಮಿಸುತ್ತಿವೆ. 
ಕಡಿಮೆ ಬೆಲೆಯ ಕೈಹೊತ್ತಗೆಗಳನ್ನು ಕರ್ನಾಟಕದಲ್ಲಿ ಪ್ರಥಮವಾಗಿ ವಾಹಿನಿ ಪ ಶ್ರಕಾಶನದ ಶ್ರೀ 
ಚಿಂತಾಮಣಿಯವರು ತಂದಾಗ ಪುಸ್ತಕ ಪ್ರಕಾಶನ ಹಾಗೂ ಮಾರಾಟಗಳಲ್ಲಿ ಗಮನಾರ್ಹ ಪ್ರಗತಿ 
ಆದುದನ್ನು ಸರಿಸಿದಾಗ ಪುಸ್ತಕ ಕೂಟಗಳ ಸ್ಥಾಪನೆ, ಬೆಳವಣಿಗೆಗಳಿಗೆ ಧಾರಾಳವಾದ ಅವಕಾಶ 
ಇದೆ ಎನ್ನಿಸುತ್ತದೆ. 
ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಪುಸ್ತಕ ವಿಮರ್ಶೆಗಳೇ ಪ್ರಕಟವಾಗುವ ಪುಸ್ತಕಗಳು ಜನ 
ಸಾಮಾನ್ಯರ ಗಮನಕ್ಕೆ ಬರುವ ಸಾಮಾನ್ಯ ವಿಧಾನ. ಪುಸ್ತಕ ವಿಮರ್ಶೆ ಪ್ರಕಟವಾಗುವ ವೇಳಿಗೆ 
ಪುಸ್ತಕ ಪ್ರಕಟವಾಗಿ ಸಾಕಷ್ಟು- ಕಾಲ ಆಗಿದ್ದು “ಹೊಸತನ” ಅಳಿಸಿ ಹೋಗಿರುತ್ತದೆ. ಹಲವು 
ಬಾರಿ ಪತ್ರಿಕಾ ವಿಮರ್ಶೆ “ಓದಿ ಪುಸ್ತಕ ಗುರುತಿಸಿ, ಕೊಳ್ಳೆಲು ಹೋದರೆ ಅದು ಪುಸ್ತಕ 
ವ್ಯಾಪಾರಿಗಳಲ್ಲಿ ದೊರೆಯದಿರುವ ಅನುಭವವೂ ಉಂಟು. ಅಲ್ಲದೆ ಪುಸ್ತಕ ವಿಮರ್ಶೆಗೆಂದೇ 
ಮೀಸಲಾದ ಸಮರ್ಥ ಪತ್ರಿಕೆಗಳು ಕನ್ನಡದಲ್ಲಾಗಲಿ, ಇಂಗ್ಲಿಷ್‌ನಲ್ಲಾಗಲಿ ಇನ್ನೂ ಬರಬೇಕಾಗಿದೆ, 
ಇಂಥ ಪತ್ರಿಕೆಗಳ ರೂಪುವಿಕೆಯಲ್ಲೂ :ಗ್ರಂಥಪಾಲರು ಹಾಗೂ ಪುಸ್ತಕೋದ್ಯಮಿಗಳು ಸಹಕರಿಸಿ 
ಕೆಲಸ ಮಾಡಬಹುದಾಗಿದೆ. 
ಪುಸ್ತಕೋದ್ಯಮದ ಇನ್ನೊಂದು ಕೊರತೆಯೆಂದರೆ ಪ್ರಕಟವಾದ ಮತ್ತು ಮಾರಾಟಕ್ಕೆ 
ಲಭ್ಯವಿರುವ ಪುಸ್ತಕಗಳ ಲೇಖಕರ ಹೆಸರು, ಪುಸ್ತಕದ ಹೆಸರು, ಪ್ರಕಾಶಕರ ವಿಳಾಸ, ಬೆಲೆ, 
ಪ್ರತಿಗಳು ದೊರೆಯುವ ಸ್ಥಳ ಇತ್ಯಾದಿ ವಿವರಗಳ ಸಮಗ್ರ ಮಾಹಿತಿ ಒಂದೇ ಕಡೆ ದೊರೆಯುವಂಥ 
ವ್ಯವಸ್ಥೆ ಇಲ್ಲದಿರುವುದು. ಅಮೆರಿಕೆಯ ಎಲ್ಲ ಪುಸ್ತಕ ಪ್ರಕಾಶಕರೂ ತಮ್ಮ ತಮ್ಮ ಪ್ರಕಟಣೆ 
ಗಳ ಪಟ್ಟಿಗಳನ್ನು ಕ್ರೋಡೀಕರಿಸಿ ಪ್ರತಿವರ್ಷ ಪ್ರಕಟಿಸುವ "ಪಬ್ಲಿಷರ್ಸ್‌ ಟ್ರೇಡ್‌ ಲಿಸ್ಟ್‌ ಆನ್ಯು 
ಯಲ್‌' ಹಾಗೂ ಮಾರಾಟಕ್ಕೆ ಲಭ್ಯವಿರುವ ಎಲ್ಲ ಗ್ರಂಥಗಳ ಪಟ್ಟಿ, ಬುಕ್ಸ್‌ ಇನ್‌ ಪ್ರಿಂಟ್‌ 
ಇವು ಇಂಥ ಪ್ರಯತ್ನದ ಯಶಸ್ಸ ಉದಾಹರಣೆಗಳು. ಪುಸ್ತಕದ ಹೆಸರಾಗಲಿ, ಲೇಖಕರ ಹೆಸರಾಗಲಿ 
ಪುಸ್ತಕದ ವಿಷಯ ಯಾವುಹಂಬ ತಿಳವಾಗಲಿ ಇದ್ದರೆ ಸಾಕು ಈ ಪ್ರಕಟಣೆಗಳು ನಮಗೆ ಬೇಕಾದ 
ವಿವರಗಳನ್ನು ಒದಗಿಸುತ್ತವೆ. ಇಂಥ ಸೌಲಭ್ಯ ಹಲವಾರು ದೇಶಗಳ ಪ್ರಕಟಣ ಪ್ರಪಂಚದಲ್ಲುಂಟು. 
ನಮ್ಮ ರಾಜ್ಯದ ಪ್ರಕಾಶಕರೂ ಇಂಥ ಯೋಚನೆ ಮಾಡುವುದು ಆವಶ್ಯಕ. ಇದಕ್ಕೆ ಬೇಕಾದ 
ಸಹಕಾರ ಮನೋಭಾವ, ಜೊತೆಗೂಡಿ ಕೆಲಸಮಾಡುವ ಪ್ರವ ತ್ರಿಗಳನ್ನು. ನಮ್ಮ ಪುಸ್ತ ಕೋದ್ಯ 
ಮಿಗಳು ರೂಢಿಸಿಕೊಳ್ಳಿ ಬೇಕು, ಇಂಥ ಪ್ರಯತ್ನ ಗಳಲ್ಲಿ ಗ್ರಸಿಥಪಾಲಸು ನೆರವು ನೀಡಬಲ್ಲರು. 


st AU ್‌- Cor ೨ಅಾತೆಕಬ್ಬ. ಇಡ! 


ಪುಸ್ತಕೋದ್ಯಮ ಹಾಗೂ ಗ್ರಂಥಪಾಲ ೧೧ 


ಪುಸ್ತಕೋದ್ಯಮ ಹೆಮ್ಮರವಾಗಿ ಬೆಳೆದು ನಿಂತಿರುವ ಅಮೆರಿಕೆಯಂಥ ದೇಶದಲ್ಲಿ ಯಾವುದೇ 
ವಿಷಯ ಕುರಿತು ಒಳೆ ಯ ಪುಸ್ತಗಳ ಪಟ್ಟಿಗಳು ಅಲ್ಲಿಯ ಗ್ರಂಥಪಾಲರ ಪರಿಶ್ರಮದಿಂದಾಗಿ 
ಸಾರ್ವಜನಿಕರಿಗೆ ಧಾರಾಳವಾಗಿ,” ಅನೇಕ ವೇಳೆ ಪುಕ್ಕಟೆಯೇ, ದೊರೆಯುತ್ತವೆ. ಪ್ರತಿವರ್ಷ 
ಪ್ರಕಟವಾಗುವ ಸಾವಿರಾರು ಗ್ರಂಥಗಳಲ್ಲಿ ಒಂದು ನೂರು ಶ್ರೇಷ್ಠ ಗ್ರಂಥಗಳ ಪಟ್ಟಿಯನ್ನು 
ಅಮೆರಿಕೆಯ ಲೈಬ್ರರಿ ಅಸೋಸಿಯೇರ್ಷ ಸಾರ್ವಜನಿಕರಿಗೆ ಒದಗಿಸುತ್ತದೆ. ಅನೇಕ ಗ್ರಂಥಾಲ 
ಯಗಳು ಪುಸ್ತಕಗಳನ್ನು ಕುರಿತ ಪ್ರದರ್ಶನ, ಚರ್ಚೆ, ಪ್ರವಚನಗಳನ್ನು ಸತತವಾಗಿ ಏರ್ಪಡಿ 
ಸುತ್ತವೆ. ಒಂದು ಕಾಲೇಜು ಗ್ರಂಥಾಲಯ ಹೊಸದಾಗಿ ಆರಂಭ ಆಗಬೇಕಾದರೆ ಇದ್ದೇ 
ತೀರಬೇಕಾದ 5,000 ಪುಸ್ತಕಗಳ ಪಟ್ಟಿ, ಸಾರ್ವಜನಿಕ ಗಂಥಾಲಯದಲ್ಲಿ ಅತ್ಯಗತ್ಯ ಎನಿಸುವ 
ಹಲವು ಸಾವಿರ ಪುಸ್ತಕಗಳ ಪಟ್ಟಿ, ವೇದಾಂತ ಅಥವಾ ಯಾವುದೇ ವಿಷಯದಲ್ಲಿ ಆಸಕ್ತಿ 
ಇರುವವರು ಓದಬಹುದಾದ ಹತ್ತಾರು ಉತ್ತಮ ಪುಸ್ತಕಗಳ ಪಟ್ಟಿಗಳು ಧಾರಾಳಾವಾಗಿ ಸಿಕ್ಕು 
ತ್ತವೆ. ಇಂಥ ಅನೇಕ ಪ್ರಕಟನೆಗಳು ಪುಸ್ತಕೋದ್ಯಮಿಗಳ ಹಾಗೂ ಗ್ರಂಥಪಾಲರ ಸಂಯುಕ್ತ 
ಪ್ರಯತ್ನ-ಸಹಕಾರಗಳಿಂದ ರೂಪುಗೊಂಡಿವೆ. ಸತ್‌ ಉತ್ತಮ ಪುಸ್ತಕಗಳ ಪ್ರಚಾರ ಆಗುವು 
ದಲ್ಲದೆ, ನಂಬಿಕೆಗೆ ಅರ್ಹವಾದ ಪರಿಣತರ ಸಲಹೆ ಸಾಮಾನ್ಯ ಜನರಿಗೆ ಸಿಗುತ್ತದೆ. ಕರ್ನಾಟಕ 
ಗ್ರಂಥಾಲಯ ಸಂಘ, ರಾಜ್ಯದ ಸಾರ್ವಜನಿಕ ಗ್ರಂಥಲಯಗಳು ಹೊಂದಿರಬೇಕಾದಂಥ 1,000 
ಉಪಯುಕ್ತ ಗ್ರಂಥಗಳ ಪಟ್ಟಿ ರೂಪಿಸಿಸುವ ಯೋಜನೆ ಇಟ್ಟುಕೊಂಡಿದೆಯಾದರೂ ಈ 
ದಿಶೆಯಲ್ಲಿ ಪುಸ್ತಕೋದ್ಯವಮಿಗಳ ಹಾಗೂ ಗ್ರಂಥಪಾಲರ ಅಪೇಕ್ಷಣೀಯ ಸಹಕಾರ ವ್ಯಕ್ತಿ 
ಮಟ್ಟದಲ್ಲಾಗಲಿ, ಸಂಘಮಟ್ಟದಲ್ಲಾಗಲಿ ಇದ್ದಂತಿಲ್ಲ. ಇಂಥ ಯೋಜನೆಗಳ ಯಶಸ್ಸಿಗೆ 
ಸಹಕಾರವೇ ಅಡಿಗಲ್ಲಂ. ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಕಟಸುತ್ತಿರುವ ಸಾಹಿತ್ಯ ವಾರ್ಷಿಕ 
ಈ ದಿಕ್ಕನಲ್ಲಿ ಒಂದು ಸ್ವಾಗತಾರ್ಹ ಪ್ರಯತ್ನ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಟಿಸು 
ತ್ತಿರುವ ಕನ್ನಡ ಗ್ರಂಥಸೂಚಿ ಇನೊಂ್ಲ್ಬದು ಸಾ ಿಗತಾರ್ಹ ಬೆಳವಣಿಗೆ. ನಮ್ಮ ಗ್ರಂಥಾಲಯ 
ಗಳು ಪುಸ್ತಕ ಪ್ರಚಾರ ಕಾರ್ಯದಲ್ಲಿ ಶ್ರದ್ಧೆಯಿಂದ ಭಾಗವಹಿಸಬೇಕಾಗಿದೆ; ಇತರ ಸಂಘ ಸಂಸ್ಥೆ 
ವ್ಯಕ್ತಿಗಳೊಡನೆ ಸಹಕರಿಸಿ ಕೆಲಸ ಮಾಡಬೇಕಾಗಿದೆ. ನಮ್ಮ ಹಲವು ಪತ್ರಿಕೆಗಳು ಆತ್ಯಂತ 
ಜನಪ್ರಿಯವಾಗಿ ಹೆಚ್ಚು ಪ್ರತಿ ಮಾರಾಟ ಆಗುವ 5-10 ಪ್ರಕಟಣೆಗಳ ಪಟ್ಟಿಯನ್ನು ಪ್ರಕಟಿಸ 
ಬಹುದು. ಇದನ್ನು ನಿರ್ಧರಿಸುವ ಸರ್ವಸರ್ಮತ ಸೂತ್ರವನ್ನು ರೂಪಿಸಬಹುದು. 


ಕರ್ನಾಟಕದಲ್ಲಿ ಪುಸ್ತಕ ಪ್ರಕಟಣೆ ಎರಡು ಶತಮಾನಗಳಿಂದ ನಡೆಯುತ್ತಿದ್ದರೂ, ಇತ್ತೀಚಿನ 
ವರ್ಷಗಳಲ್ಲಿ ಓದುಬರಹ ಬಲ್ಲವರ ಸಂಖ್ಯೆ ಗಮನಾರ್ಹವೇಗದಲ್ಲಿ ಹೆಚ್ಚುತ್ತಿದ್ದರೂ, ಜನರ 
ಅರ್ಥಿಕಸ್ಥಿತಿ ಅಷ್ಟಿ ಷ್ಟು ಉತ್ತ ಮಗೊಳ್ಳುತ್ತಿ ತ್ತಿದ್ದ ರೂ, ಜನ ಎಂಥ ಪುಸ್ತಕಗಳನ್ನು ಅಪೇಕ್ಸಿಸು 
ತ್ತಾರೆ, ಎಂಥ ಗ್ರಂಥಗಳು ಜನಪ್ಪಿ ಯವಾಗಿವೆ ಅಥವಾ ಆಗಿಲ್ಲ ಎಂಬುದನ್ನು ತಿಳಿಯುವ 
ವೈಜ್ಞಾ ನಿಕ ವಿಚಾರ ವಿಮರ್ಶೆಯ ಆರಂಭ ಇನ್ನೂ ಆಗಿಲ್ಲದಿರುವುದು ಪುಸ್ತ ಕೋದ್ಯ ಮದ 
ಹತ್ತೂ ಂದು ಕೊರತೆ. ಇಂಥ ಸಂಶೋಧನೆಗಳನ್ನು ಕರ್ನಾಟಕ ಗ 'ಥಾಲಯ ಸಂಘ, ಕರ್ನಾಟ 
ಪುಸ್ತಕೋದ್ಯಮಿಗಳ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ರಾಜ್ಯದ ವಿಶ್ವವಿದ್ಯಾ ಲಯಗಳ 
ಗ್ರಂಥಾಲಯ ವಿಜ್ಞಾನ ವಿಭಾಗಗಳು ರಾಜ್ಯ ಹಾಗೂ ಕೇಂದ್ರ FE UMN ನಡೆಸ 
ಬಹುದು. ಇಂಥ ಸಂಶೋಧನೆಗಳು ಪುಸ್ತಕೋದ್ಯಮದ ಬೆಳವಣಿಗೆಗೆ ಪ್ರಮುಖ ಪ್ರೇರಣೆ 


೧೨ ಮಾನವಿಕ ಕರ್ಣಾಟಕ 


ಒದಗಿಸಬಲ್ಲವು. ಗ್ರಂಥಪಾಲರು, ಗ್ರಂಥಾಲಯ ವಿಜ್ಞಾನಿಗಳು ಇಂಥ ಸಂಶೋಧನೆಗಳಲ್ಲಿ ಅಪಾರ 
ಸೇವೆ ಸಲ್ಲಿಸಬಲ್ಲರು. ಪುಸ್ತಕಗಳು ಒಂದಕ್ಕಿಂತ ಹೆಚ್ಚು ಬಾರಿ ಮಾನವ ಜೀವನದ ಮೇಲೆ ಅಚ್ಚಳಿ 
ಯದ ಪ್ರಭಾವ ಬೀರಿರುವುದನ್ನು ಗಮನಿಸಿದರೆ ಇಂಥ ಪ್ರಯತ್ನಗಳ ಆವಶ್ಯಕತೆ, ಸೂಕ್ತತೆ 
ಅರಿವಾಗದಿರದು, ಟಃ 


| 
| 
' 
' 
' 


ಹ. ಕ. ರಾಜೇಗೌಡ 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ? 


ಕನ್ನಡ ನಾಡಿನ ರಾಜಧಾನಿಯಾದ ಬೆಂಗಳೂರಿನ ನಿರ್ಮಾಪಕನಾದ ಒಂದನೆಯ ಕೆಂಪೇಗೌಡ 
ಮತ್ತು ಅವನ ವಂಶದ ಮೂಲಪುರುಷರು ಹೊರಗಿನಿಂದ ಒಂದವರೆಂದೂ ಮೂಲತಃ ತೆಲುಗ 
ರೆಂದೂ ಈವರೆವಿಗೆ ಅವರನ್ನು ಕುರಿತು ಬರೆದ ಚರಿತ್ರಕಾರರೆಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ. 
ಈ ವಂಶದ ಕೆಲವರನ್ನು, ಅದರಲ್ಲಿಯೂ ವಿಶೇಷವಾಗಿ ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡನನ್ನು, 
ಕುರಿತು ನಾಟಕ, ಕಾದಂಬರಿ ಮತ್ತಿತರ ಸಾಹಿತ್ಯ ಕೃತಿಗಳನ್ನು ರಚಿಸಿದ ಕನ್ನಡದ ಹಿರಿಯ 
ಲೇಖಕರೂ ಬಹುಮಟ್ಟಿಗೆ ಚರಿತ್ರಕಾರರ ಅಭಿಪ್ರಾಯವನ್ನೇ ಒಪ್ಪಿದಂತೆ ಕಂಡುಬರುತ್ತದೆ. 
ಏಕೆಂದರೆ ಈ ವಂಶದವರು ಮೂಲತಃ ಕನ್ನಡಿಗರೆಂಬುದನ್ನು ಪ್ರತಿಪಾದಿಸಲು ಸರಿಯಾದ ಆಧಾರ 
ಗಳನ್ನು ಒದಗಿಸಿಲ್ಲ. ಯಲಹಂಕ ನಾಡಿನ ದೊರೆಗಳ ವಂಶದ ಮೂಲಪುರುಷರು ಹೊರಗಿನಿಂದ 
ಬಂದವರೆಂದು ಹೇಳುವ ಕಥೆ ಹೀಗಿದೆ : “ಸುಮಾರು ಹದಿನಾಲ್ಕನೆಯ ಶತಮಾನದಲ್ಲಿ 
ಮದ್ರಾಸು ಪ್ರಾಂತದ ಕಂಚಿಯ ಸವಿಸಪದ ಯಣಮಂಜಿಪುತ್ತೂರು ಎಂಬ ಊರಿನಿಂದ ಏಳು 
ಜನ ರೈತರು ಕುಟುಂಬಸಮೇತರಾಗಿ ನಂದಿದುರ್ಗದ ಬಳಿಯ ರಾಮಸ್ವಾಮಿ ಬೆಟ್ಟದ ಬಳಿ ಬಂದು 
ತಂಗಿದರು. ಅವರು ಮೂಲತಃ ತೆಲುಗರು. ಅವರಿದ್ದ ಯಣಮಂಜಿಗೆ ಮೊರಸು ನಾಡೆಂದು 
ಹೆಸರು. ಮೊರಸು ನಾಡಿನಿಂದ ಬಂದವರಾದ ಕಾರಣ ಮೈಸೂರು ಪ್ರಾಂತದ ಪೂರ್ವಭಾಗಕ್ಕೆ 
ಬಂದ ಈ ನೆಲಸಿಗರಿಗೆ ಮೊರಸು ಒಕ್ಕಲಿಗರೆಂದು ಹೆಸರು. ಇವರು ಭೈರವದೇವನ ಆರಾಧಕರು. 
ಇವರು ತಮ್ಮ ಮಗಳಂದಿರ ವಿವಾಹಕ್ಕೆ ಪೂರ್ವದಲ್ಲಿ ಅವರ ಕಿರುಬೆರಳನ್ನೂ ಉಂಗುರದ 
ಬೆರಳನ್ನೂ ಕತ್ತರಿಸುತ್ತಿದ್ದರಂತೆ.!” ಈ ಕಥೆಯಿಂದ ಯಾವ ಚಾರಿತ್ರಿಕ ಆಧಾರಗಳೂ 
ದೊರೆಯುವುದಿಲ್ಲ. ಬಹುಶಃ ಇದೊಂದು ವಂಶದ ಮೂಲದ ಬಗೆಗೆ ತಲೆತಲಾಂತರಗಳಿಂದ 
ಹರಿದುಬಂದ ಕಟ್ಟುಕಥೆಯಾಗಿರಬೇಕು. ಏಕೆಂದರೆ ಕನ್ನಡನಾಡಿನ. ಒಕ್ಕಲಿಗ ಜನಾಂಗದ ಮತ್ತು 
ಇತರ ಬ್ರಾಹ್ಮಣೇತರ ಜನಾಂಗಗಳ ಮೂಲದ ಬಗೆಗೂ ಇಂಥವೇ ಕಥೆಗಳು ಕಂಡುಬರುತ್ತವೆ, 
ಆದರೆ ಒಂದು ವ್ಯತ್ಯಾಸ. ಈ ಕಥೆಗಳೆಲ್ಲ ನಮ್ಮ ಪೂರ್ವಿಕರು ಬಡಗ ದೇಶದಿಂದ ಬಂದು ಇಲ್ಲಿ 
ತರಗು ಗುಡಿಸಿ ನೆಲೆ ನಿಂತರೆಂದು ಹೇಳುತ್ತವೆ. ಈ ಹೇಳಿಕೆಯಲ್ಲಿ ಉತ್ತರದಿಂದ ಆರ್ಯರು 
ದಕ್ಷಿಣದತ್ತ ವಲಸೆ ಬಂದ ಸೂಚನೆ ಕಂಡುಬರುತ್ತದೆ. ಆದರೆ, ಈ ಕಥೆಯಲ್ಲಿ ದಕ್ಷಿಣದಿಂದ 
ವಲಸೆ ಬಂದಂತೆ ಸೂಚಿತವಾಗಿದೆ. 


1 ಕರ್ನಾಟಕ ಇತಿಹಾಸದರ್ಶನ, ಸಂ. ಎಂ. ವಿ. ಕೃಷ್ಣರಾವ್‌ ಮತ್ತು ಟಿ. ಕೇಶವಭಟ್ಟ, 
ಪುಟ 36 


೧೪ ಮಾನವಿಕ ಕರ್ಣಾಟಕ 


ಆವತಿ, ಯಲಹಂಕ, ಬೆಂಗಳೂರು ಮತ್ತು ಮಾಗಡಿಗಳನ್ನು ಕ್ರಮವು ತಮ್ಮ. 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಈ ರಾಜರುಗಳು ಮೂಲತಃ ಕನ್ನಡ ನಾಡಿನವರೇ, | 
ಕನ್ನಡಿಗರೇ ಎಂಬುದಕ್ಕೆ ವಿಪುಲವಾದ ಆಧಾರಗಳು ದೊರೆಯುತ್ತವೆ. ಆದರೂ ಈ ವಂಶದವರು ' 
ಹೊರಗಿನಿಂದ ಸರ ದು ಯಾವ ಕಾರಣದಿಂದ ಈ ವಿದ್ವಾಂಸರು ತೀರ್ಮಾನಿಸಿದರೆ ೧ 
ತಿಳಿಯದಾಗಿದೆ. ಸುಮಾರು ಹನ್ನೆರಡು ಹದಿಮೂರನೆಯ ಶತಮಾನಗಳಿಂದಲೂ: ಯಲಹಂಕ ನಾಡ 
ಪ್ರಭುಗಳು ಹಾಕಿಸಿದ ಶಾಸನಗಳು ದೊರೆಯುತ್ತವೆ. ಸುಮಾರು ಹದಿನಾಲ್ಕ ನೆಯ ಶತಮಾನದಲ್ಲಿ 
ಈ ವಂಶದ ಮೂಲ ಪುರುಷನೆಂದು ಚರಿತ್ರಕಾರರು ಊಹಿಸಿರುವ ರಣಭೆ ್ರೈರೇಗೌಡನು ಯಣ ' 
ಮಂಜಿ ಪುತ್ತೂರಿನೀದ ಬಂದನೆಂಬುದನ್ನು ಒಪ್ಪಿದರೆ ಆಗ ಈ ಭಾಗ ಅಪ್ಪಟ ತಮಿಳು ನೆಲೆ: 
ಯಾಗಿದ್ದಿತು. ಹೀಗಾಗಿ ಅವರನ್ನು ತೆಲುಗರು ಎಂದು ಹೇಳಲಾಗುವುದಿಲ್ಲ. ಈ ವಂಶದವರು. 
ಮೂಲತಃ ಕನ್ನಡ ನಾಡಿನವರೆ ಎಂಬುದಕ್ಕೆ ಇವರ ಮನೆದೇವತೆಯಾದ ಕೆಂಪಮ್ಮನೂ ಒಂದು 
ಪ್ರಬಲವಾದ ಕಾರಣ. ಏಕೆಂದರೆ ಕನ್ನಡ ನಾಡಿನ ಒಕ್ಕಲಿಗರೆಲ್ಲರ ಮನೆದೇವತೆಯಾದ ಈ 
ಕೆಂಪಮ್ಮ ನೇ ಯಲಹಂಕ ನಾಡ ಪ್ರಭುಗಳಿಗೂ ಮನೆದೇವತೆಯಾಗಿರುವುದು ಇವರು ಕನ್ನ ಡಿಗೆ 
ರೆಂಬುದನ್ನು ಶ್ರುತಪಡಿಸುತ್ತದೆ. ಅಲ್ಲದೆ ರಣಭೈರೇಗೌಡ ಈ ವಂಶದ ಮೂಲಪುರುಷ 
ಎಂಬುದಕ್ಕೆ ಯಾವ. ಆಧಾರವೂ ಇಲ್ಲ. ಈ ವಂಶದವರು ತಮ್ಮ ಹಿರಿಯರ ಹೆಸರಿನಲ್ಲಿ 
ನೂರಾರು ದತ್ತಿಗಳನ್ನು ಬಿಟ್ಟು ಹಾಕಿಸಿರುವ ಯಾವ ಔನ ರಣಭೆ ರೇಗೌಡ ಎಂಬ 
ಹೆಸರು ಬರುವುದಿಲ್ಲ. ಈ ಕಾರಣದಿಂದ ಯಲಹಂಕ ನಾಡ ಪ್ರಭುಗಳ ವಂಶದ ಮೂಲಪುರುಷ 
ರಣಭ್ಸೈ ರೇಗೌಡ ಎಂಬುದನ್ನು ಒಪ್ಪಲು ಆಗುವುದಿಲ್ಲ. 

ಚರಿತ್ರಕಾರರು. ಹೇಳುವ ರಣಭೆ ೈರೇಗೌಡ ಈ ಭಾಗದ ಒಬ್ಬ ಪಾಳೆಯಗಾರನ ಹೆಸರೂ 
ಆಗಿದೆ. ಈತ ಇತ್ರೀಚಿನವನು. ಯಲಹಂಕ ವಂಶದ ರಾಜರ ಮೂ ತಲೆಮಾರಿನ ಬಂಡಿ 
ಕುಲತಿಲಕ ಭೈರದೇವನಿಗೆ ರಣಭೈರೇಗೌಡ ಎಂಬ ಹೆಸರಿದ್ದಂತೆ ಕಂಡುಬರುವುದಿಲ್ಲ. . ಮೇಲೆ. 
ಸೂಚಿಸಿದ ಪಾಳೆಯಗಾರ ಹೊಳವನಹಳ್ಳಿ ಯಲ್ಲಿ ಆಳುತ್ತಿ ದ್ದ ರಣಭೈರೇಗೌಡ, ಇವನು 
ಯಲಹಂಕ ರಾಜವಂಶದ ಮೂಲ ಪುರಿಯ ಹೇಳಲು ಬರುವುದಿಲ್ಲ. ಈ ಭಾಗದ ದೊಡ್ಡ 

ಳ್ಳಾಪುರ, ಚಿಕ್ಕಬಳ್ಳಾಪುರ, ಹೊಸಕೋಟೆ, ಸುಗಟೂರು ಮತ್ತು ಹೊಳವನಹಳ್ಳಿ ಯ. 
ನಟನೆ. ಒಕ್ಕಲಿಗರೇ ಆದುದರಿಂದ ಹೆಸರಿನ ಸಾಮ್ಯ ಇವರೆಲ್ಲ ಸಹೋದರರೆಂಬ 
ಊಹೆಗೆ ಕಾರಣವಾಗಿರಬೇಕೆಂದು ತೋರುತ್ತದೆ. ನಮ್ಮ ನಾಡಿನ ಪಾಳೆಯಗಾರರ ಚರಿತ್ರೆ 
ಗಳನ್ನು ಗಮನಿಸಿದಾಗ ಒಂದು ಅಂಶ ಗೋಚರವಾಗುತ್ತ Chee ಇವರೆಲ್ಲರೂ ಮೊದ: 
ಮೊದಲಿಗೆ ಸೇನೆಯಲ್ಲಿ ಸೈನಿಕರಾಗಿದ್ದವರು. ಕ್ರಮೇಣ ಇಂಥವರು ತಮ್ಮ ದಣಿಗಳ ಪ್ರೀತಿಗೆ: 
ಪಾತ್ರರಾಗಿ ದಾನದತ್ತಿಗಳನ್ನು ಪಡೆದು ಪಾಳೆಯಗಾರರಾಗಿರುವುದು ಕಂಡುಬರುತ್ತದೆ... 
ಇಂಥವರಲ್ಲಿ ಶಕ್ತರಾದವರು ಅಕ್ಕಪಕ್ಕದವರನ್ನು ಹತ್ತಿಕ್ಕಿ ಸಾಮಂತರಾಜರಾಗಿರುವುದೂ ಅಪ 
ರೂಪವೇನಲ್ಲ. ಯಲಹಂಕ ರಾಜರ ವಂಶದವರೂ ಆವತಿಯ ಪಾಳೆಯಗಾರರಾಗಿದ್ದು ಕ್ರಮೇಣ. 
ಮೇಲೆ ಬಂದು ರಾಜರಾದವರೆಂಬುದರಲ್ಲಿ ಅನುಮಾನವಿಲ್ಲ. ಗಮನಿಸಬೇಕಾದ ಮತ್ತೊಂದು 
ಅಂಶವೆಂದರೆ ಯಣವಮಂಜಿಪುತ್ತೂರಿನಿಂದ ವಲಸೆ ಬಂದ ರಣಭೈ ರೇಗೌಡ ಇಲ್ಲಿ ನೆಲಸಿದಾಗ ಈ 
ಪ್ರದೇಶ ಕಾಡಾಗಿತ್ತೆಂದು ಚರಿತ್ರಕಾರರ ಅಭಿಮತ, ಆದರೆ ಅವತಿ, ಯಲಹಂಕ, ಹೊಸಕೋಟೆ 


hou ಲು ಟರ ಈಡ ವತ ಅಜವಾನ ಸಾರ ಸೋ ತಾ: 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ? ೧೫ 


ಮುಂತಾದುವೆಲ್ಲ ಗಂಗರ ಕಾಲದಿಂದಲೂ ಊರಾಗಿದ್ದ ಬಗೆಗೆ ಆಧಾರಗಳಿವೆ. ಈ ಎಲ್ಲಾ 
ಕಾರಣಗಳಿಂದಾಗಿ ಯಲಹಂಕ ನಾಡಿನ ರಾಜರು ಮತ್ತು: ಅವರ ಮೂಲಪುರುಷರು ಕನ್ನಡ 
ನಾಡಿನವರೇ, ಕಿನ್ನಡಿಗರೇ ಎಂದು ಖಚಿತವಾಗಿ ಹೇಳಬಹುದು, 


ಕ್ರಿ. ಶ. 350ರ ಸುಮಾರಿಗೆ ಕನ್ನಡ ನಾಡಿನಲ್ಲಿ ಗಂಗರು ಪ್ರಬುದ್ಧಮಾನಕ್ಕೆ ಬಂದರೆಂದು 
ಹೇಳಬಹುದು. ಕ್ರಿ.ಶ. 350ರಿಂದ 400ರ ವರೆಗೆ ಆಳಿದ ದೀಡಿಗ ಅಥವಾ ದಡಿಗ' ಈ ವಂಶದ 
ಸ್ಥಾಪಕನೆಂಬುದು ಇತಿಹಾಸ ತಜ್ಞರ ಅಭಿಪ್ರಾಯವಾಗಿದೆ. ಗಂಗರ ಬಗೆಗೂ ಆನೇಕ ರೀತಿಯ 
ಕಥೆಗಳಿವೆ. ಇವರು ಹೊರಗಿನಿಂದ ಬಂದವರೆಂದು ಕೆಲವರು, ಇವರು ಕನ್ನಡ ನಾಡಿನವರೆ ಎಂದು 
' ಮತ್ತೆ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಗಂಗರ ವಂಶದ ಮೂಲದಂತೆಯೇ ಅವರ ಮತ 
ಧರ್ಮಗಳ ವಿಚಾರವಾಗಿ ಕೂಡ ತೀವ್ರವಾದ ಎರುದ್ಧಾ ಭಿಪ್ರಾಯಗಳು ಕಂಡುಬರುತ್ತವೆ, 
“ಸುಮಾರು ನಾಲ್ಕನೆಯ ಶತಮಾನದಲ್ಲಿ ಇಕ್ಷ್ವಾಕುವಂಶಕ್ಕೆ ಸೇರಿದ ಸೋದರರಿಬ್ಬರು 
ಆ ಬಗೆಯ ಮಹತ್ವಾಕಾಂಕ್ಷೆಯಿಂದ ಪ್ರೇರಿತರಾಗಿ ಪೆರೂರಿಗೆ ಬಂದು ಗಂಗವಂಶ ಸ್ಥಾಪನೆಗೆ 
ಅಸ್ತಿವಾರ ಹಾಕಿದರು. ದೀಡಿಗ (ದಡಿಗ್ರ ಮತ್ತು ಮಾಧವ ಎಂಬ ಹೆಸರಿನ ಈ ರಾಜಕು 
ಮಾರರು ಇಕ್ಟ್ಯಾಕುವಂಶದ ವಿಘಟನಾನಂತರ ದಕ್ಷಿಣಾಭಿಮುಖವಾಗಿ ಹೊರಟಂ ಗಂಗ 
ಪೆರೂರಿಗೆ ಬಂದಾಗ, ಅಲ್ಲಿ ಅವರಿಗೆ ಜೈನಾಚಾರ್ಯನಾದ ಸಿಂಹನಂದಿಯ ದರ್ಶನವಾಯಿತು. 
ಜೈನಾಚಾರ್ಯ ಈ ವರ್ಚಸ್ವೀ ಸೋದರರನ್ನು ಕಂಡು ಅವರಲ್ಲಿ ಆಸಕ್ತನಾಗಿ 
ಅವರ ಪೂರ್ಮೋತ್ತರಗಳನ್ನು ತಿಳಿದುಕೊಂಡು ಅವರಿಗೆ ರಾಜೋಚಿತ ವಿದ್ಯಾಸಂಸ್ಕಾರವನ್ನು 
ನೀಡಿದುದಲ್ಲದೆ ಸ್ಥಳದೇವತೆಯಾದ ಪದ್ಮಾವತಿ ದೇವಿಯಿಂದ ವರಪ್ರಸಾದವನು ಸ ಕೊಡಿಸಿದನಂತೆ. 
ತತ್‌ಫಲವಾಗಿ ಅವರಿಗೆ ಖಡ್ಲಾಯುಧವೂ ರಾಜ್ಯಲಾಭದ ಭರವಸೆಯೂ ದೊರೆತುವಂತೆ.3? 
ಮೇಲಿನ ಹೇಳಿಕೆ ಯಾವುದೇ ಖಚಿತವಾದ ಚಾರಿತ್ರಿಕ ಅಂಶವನ್ನು ಪ್ರತಿಪಾದಿಸಂವುದಿಲ್ಲ. 
ಈ ಹಿಂದೆಯೇ ಹೇಳಿರುವಂತೆ ಇವೆಲ್ಲಾ ಪ್ರತಿ ರಾಜವಂಶದ ಬಗೆಗೂ ಹುಟ್ಟಿಕೊಂಡಿರುವ 
ಕಥೆಗಳು. ಯಲಹಂಕ ನಾಡ ಪ್ರಭುಗಳ ಮೂಲಪುರುಷರ ಬಗೆಗಿನ ವಲಸೆಯ ಕಥೆಯೂ 
'ಇಂಥದೆ ಆಗಿದೆ. ಇಂತಹ ಕಟ್ಟು ಕಥೆಗಳನ್ನು ಅಧಿಕೃತ ಚಾರಿತ್ರಿಕ ದಾಖಲೆಯಾಗಿ ಈಗಲೂ 
ಪರಿಗಣಿಸಬೇಕೆ ಎಂಬುದನ್ನು ವಿದ್ವಾಂಸರು ತೀವ್ರವಾಗಿ ಯೋಚಿಸಬೇಕಾಗಿದೆ. ಏಕೆಂದರೆ 
ಒಂದು ಸಾಮಾನ್ಯ ಘಟನೆ ಕಾಲಕಳೆದಂತೆ ಅದರಲ್ಲಿ ಪಾಲಗೊಂಡ ವ್ಯಕ್ತಿ ದೊಡ್ಡ ವನಾಗಿವ್ದರೆ 
ನಾನಾ ರೀತಿಯ ಅವೈಜ್ಞಾನಿಕ ಕಲ್ಪನೆಗಳಿಗೆ ಎಡೆಮಾಡಿಕೊಡುತ್ತದೆ. ದಡಿಗ ಮತ್ತು 
ಮಾಧವ ಜೈನಾಚಾರ್ಯ ಸಿಂಹನಂದಿಯ ಸಹಾಯ ಪಡೆದಿರಬಹುದು. ಏಕೆಂದರೆ ಆಗ ಜೈನ 
ಧರ್ಮ ಪ್ರಬಲವಾಗಿದ್ದಿತು. ಆದರೆ ಪದ್ಮಾವತಿಯ ವರ ಮತ್ತು ಇಕ್ವಾಕುವಂಶದ ಕಥೆಗಳು 
ಅವರು ರಾಜರಾದನಂತರ ಜನಸಾಮಾನ್ಯರಿಂದ ತಮ್ಮನ್ನು ಬೇರ್ಪಡಿಸಿ ಉನ್ನತವಾದ ಸ್ಥಾನ 
ದಲ್ಲಿಡಲು ಕಲ್ಪಿಸಿದುವೆಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದುದರಿಂದ ಕನ್ನಡ ನೆಲದ 

ತೆ 


3 ಕರ್ನಾಟಕ ಇತಿಹಾಸ ದರ್ಶನ, ಸಂ. ಡಾ. ಎಂ.ವಿ. ಕೃಷ್ಣರಾವ್‌ ಮತ್ತು ಟಿ. ಕೇಶವ 
ಭಟ್ಟ, ಪುಟ 37 


೧೬ ಮಾನವಿಕ ಕರ್ಣಾಟಕ 


ಲ್ಲಿಯೇ ಜನಿಸಿದ ಇಬ್ಬ ರು ಯುವಕರು(ದಡಿಗ ಮತ್ತು ಮಾಧವ) ಜೈನಾಚಾರ್ಯ ಸಿಂಹ ' 


ನೇದಿಯ ಭಜ ರಾಜ್ಯ ಸ್ಥಾಪನೆ ಮಾಡಿರಬೇಕು. 

ಭಾರತೀಯ ತನನ: "ವನ್ನು ಗಮನಿಸಿದವರಿಗೆ ಈ ದೇಶದ ಬಹುಪಾಲು ಜನರು 
ಚತುರ್ವರ್ಣದವರಾಗಿ ವ್ಯವಸಾಯನಿರತರಾ ಗಿದ್ದುದು ಕಂಡುಬರುತ್ತದೆ. ಸಿಂಧು ಕಣಿವೆಯ 
ನಾಗರಿಕತೆಯ ಆಧಾರದಿಂದ ಹೇಳಬಹುದಾದರೆ ಆರ್ಯರು ಭಾರತಕ್ಕೆ ಬರುವುದಕ್ಕೆ 


ಮುಂಚೆಯೂ ಈ ಜನರು ವ್ಯವಸ ಇಯನಿರತರೇ ಆಗಿದ್ದ ರು. ಮುಂದೆ ರಾಜಸಂತತಿಗಳು ತಲೆ 
ಎತ್ತಿಕೊಂಡು ಆಳಲಂ ಬಾಗ ಇವರಲ್ಲಿ Fo ER ಯುದ್ಧ ಕಾಲದಲ್ಲಿ ರಾಜರಿಗೆ 
ಸಹಾಯ ಮಾಡುತ್ತ ಶಾಂತಿಕಾಲದಲ್ಲಿ ವ್ಯವಸಾಯ ನಿರತರಾಗಿ ಬಡುಕು ದ್ವರೆಂದು ಕಂಡು ' 


ಬರುತ್ತದೆ. ಇವರಲ್ಲಿ ಅನೇಕರು ನಾಡು ಬ ಮತ್ತು ದೇಶದ ಗೌಡರುಗಳಾಗಿರುತ್ತಿದ್ದರು. 
ಅಂತಹವರಲ್ಲಿ ರಾಜರಿಗೆ ನಿಷ್ಮರಾಗಿದ್ದವರಿಗೆ ರಾಜರು ಆಯಾ ಪ್ರಾಂತವನ್ನೇ ದತ್ತಿಯಾಗಿ 
ಕೊಡುತ್ತಿದ್ದರು. ಶಕ್ತಿಯಿದ್ದವನು ಸಾಮಂತ ರಾಜನಾಗುತ್ತಿದ್ದ. ಕೇಂದ್ರ ದುರ್ಬಲವಾ 
ದಾಗ ಇಂತಹ ಸಾಮಂತರು ಸ್ವತಂತ್ರವಾಗಿ ಮುಂದೆ ಅವರೇ ರಾಜರೂ ಚಕ್ರವರ್ತಿಗಳೂ 
ಆಗುತ್ತಿದ್ದರು. ಹೀಗೆ ಮೇಲೇರಿದವರು ಕೂಡಲೇ ತಮ್ಮ ವಂಶದ ಬಗೆಗೆ ಉತ್ಪ್ರೇಕ್ಷೆಯ ಕಟ್ಟು 
ಕಥೆಗಳನ್ನು ಬರೆಯಿಸುವುದು ಅಥವಾ ಆ ಕಾಲಕ್ಕೆ ಪ್ರಬಲವಾಗಿದ್ದ ಧರ್ಮದ ಗುರುಗಳಿಗೆ ಶಿಷ್ಯ 
ರಾಗುವುದು-ಹೀಗೆ ಮಾಡಿ ತಮ್ಮ ಭದ್ರತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿ 
ದ್ದರು. ಗಂಗರಾಜ ಸ್ಕಾ ಪಕರಾಗಲಿ, ಯಲಹಂಕ ನಾಡಪ್ರಭುಗಳ ಮೂಲಪುರುಷರಾಗಲಿ 
ಹೀಗೆ ಜನಮಧ್ಯದಿಂದ ಬಂದವರೆಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇಂತಹ ಕಥೆಗಳ 
ಆಧಾರಗಳಷ್ಟರಿ€ದಲೇ ಯಾವುದೇ ಒಂದು ರಾಜವಂಶದ ಮತವಿಚಾರವನ್ನು ನಿರ್ಧರಿಸುವುದು 
ಸಾಧ್ಯವಲ್ಲದ ಮಾತು. ಅಲ್ಲದೆ ಮತ ಮತ್ತು ಧರ್ಮಗಳಿಗೆ /ಅಸಾಧ್ಯವಾದ ಅಂತರವಿದೆ. ಜೆ ನ 
ರಲ್ಲದವರು ಜಿನನಿಗೆ, ಬ್ರಾಹ್ಮಣರಲ್ಲದವರು ಶಿವ ವಿಷ್ಣುಗಳಿಗೆ ನಡೆದುಕೊಂಡಿರುವ ಉದಾಹ 
ರಣೆಗಳಿಗೆ ನಮ್ಮಲ್ಲಿ ಕೊರತೆಯೇನಿಲ್ಲ. ಕನ್ನಡ ಜನಪದ ಸಾಹಿತ್ಯದಲ್ಲಿ ದಂಡಿಗೆ ಹೋಗಿ ಸತ್ತು 
" ಅಮರರಾದ, ಜಯಿಸಿ ರಾಜರಾದ, ಕೆಲವು ದುರಂತಗಳಿಗೆ ಒಳಗಾದ ಕಥೆಗಳು ಹೇರಳವಾಗಿವೆ. ಈ 
ಕಾರಣದಿಂದಾಗಿ ರಾಜವಂಶಗಳ ಬಗೆಗಿನ ಕಥೆಗಳನ್ನು ಚಾರಿತ್ರಿಕ ಆಧಾರಗಳಾಗಿ ತಗೆದುಕೊಳ್ಳು 
ವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. 


ಕರ್ನಾಟಕದಲ್ಲಿ ಒಂದು ಪ್ರಮುಖ ಜನಾಂಗವಾಗಿರುವ ಒಕ್ಕಲಿಗರ ಮೂಲದಿಂದ ಗಂಗರು 


ಬಂದರೆಂಬ ವಾದವಿದೆ. ಗಂಗಡಿಕಾರ ಎಂಬುದು ದೇಶಸೂಚಕ ಗಂಗವಾಡಿಕಾರ ಎಂಬುದರಿಂದ ' 


ಬಂದಿದೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಅದೇನೇ ಇರಲಿ, ಗಂಗರು ಮೂಲತಃ 


ಜೈನರಲ್ಲ ಎಂಬುದಕ್ಕೆ ಸಾಕಷ್ಟು ಆಧಾರಗಳು ದೊರೆಯುತ್ತವೆ. ಗಂಗರಸ ದುರ್ವಿವೀತನ ' 


ಶಾಸನವೊಂದರ ಬಗೆಗೆ ಇತಿಹಾಸ ತಜ್ಞರು ಬರೆಯುತ್ತಾ. “/ಓ1| these records are 


very late in date and in ಜಃ face of the early evidence of the 
genuine grants it is not possible to assert that the early Gangas 
were Jains; though as tolerant monarchs they made donations 


10 Jaina gurus and temples...:..« There is no evidence that the 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ ? ೧೭ 


early Gangas were personally Jains. On the contrary they were 
followers of the Vedic religion, celeberating sacrifices which 10 
volved the immolation of animals and worshiping of Shiva, 
Vishnu, Kathyayani and other deities” ಎಂದು ಅಭಿಪ್ರಾಯಪಟ್ಟಿದ್ದಾರೆ. 
ಗಂಗರು ಧರ್ಮಸಮನ್ವಯದವರೆಂದೂ, ಪ್ರಾಣಿಬಲಿಯಲ್ಲಿ ನಿರತರಾಗಿದ್ದುದ್ದರಿಂದ ಇವರು 
ಚತುರ್ಥವರ್ಣಕ್ಕೆ ಸೇರಿದವರೆಂದೂ ಆಗುತ್ತದೆ. ಗಂಗಡಿಕಾರ ಒಕ್ಕಲಿಗರು ಸಹ ಶಿವ ಮತ್ತು 
ವಿಷ್ಣುವನ್ನು ಪೂಜಿಸುತ್ತಾರೆ. “Gangadikaras worship both Shiva and 
Vishnu and have also family gods to whom they show special 
reverence. They worship minor gods and goddeses, such as Munis- 
vara, Maramma and Durgamma: Bhaire Devaru of Chunchana:* 
giri near Nagamangala is the family god of many of them" 
ಮೇಲಿನ ಹೇಳಿಕೆಯಲ್ಲಿ ಧಾರ್ಮಿಕ ನಡವಳಿಕೆಯಲ್ಲಿ ಗಂಗರಿಗೂ ಗಂಗಡಿಕಾರ ಒಕ್ಕಲಿಗರಿಗೂ ಇರುವ 
ಸಾಮ್ಯವನ್ನು ಕಾಣಬಹುದು. ಗಂಗಡಿಕಾರ ಒಕ್ಕಲಿಗರು ಆನೆಕುಲದವರೆಂದು ಇಂದಿಗೂ ಹೇಳಿ 
ಕೊಳ್ಳುತ್ತಾರೆ. ಗಂಗರ ಲಾಂಛನ ಆನೆ ಎಂಬುದನ್ನು ಗಮನಿಸಿದಾಗ ಗಂಗರು ಗಂಗಡಿಕಾರ ಕುಲ 
ದೆವರಾಗಿದ್ದು » ಈ ಹಿಂದೆ ಸೂಚಿಸಿರುವಂತೆ ರಾಜಗದ್ದು ಗೆ ಏರಿರಬೇಕೆಂದು ಊಹಿಸಲು 
ಅವಕಾಶವಿದೆ. * 

ಬೆಂಗಳೂರು, ಕೋಲಾರ, ಚಿತ್ರದುರ್ಗ ಜಿಲ್ಲೆಯ ಒಕ್ಕಲಿಗರನ್ನು ಮರಸೊಕ್ಕಲಿಗರೆಂದು 
ಕರೆಯುತ್ತಾರೆ. ಇದರ ಬಗೆಗೂ ದೇಶಸೂಚಕ ಮೊರಸುನಾಡಒಕ್ಕಲು ಮೊರಸೊಕ್ಕಲಾಗಿದೆ 
ಎಂದು ಅಭಿಪ್ರಾಯವಿದೆ. ಅದೇನೇ ಇರಲಿ, ಗಂಗರು ಜೈನರೆಂಬ ಬಗೆಗೆ ಈ ಹಿಂದೆ ಹೇಳಿದ 
ಉದಾಹರಣೆಗೆ ಪೋಷಕವಾಗಿ ಈ ಭಾಗದ ಉದಾಹರಣೆಯೊಂದು ಸ್ವಾರಸ್ಯಪೂರ್ಣವಾಗಿದೆ. ಈ 
ಭಾಗದ ಒಕ್ಕಲಿಗರ ಒಂದು ಪಂಗಡ ಜೈನರಾದ ಬಗೆಗೆ ಒಂದು ಕಥೆ ಹೀಗಿದೆ : ಶಿವ ಭಸ್ಮಾಸುರ 
ನಿಗೆ ಕೇಳಿದ ವರ ಕೊಟ್ಟ, ಅವನು ಅದನ್ನು ಶಿವನ ಮೇಲೆಯೇ ಪ್ರಯೋಗಿಸಲು ಆಶಿಸಿದ. 
ಅಪಾಯವರಿತ ಶಿವ ಭೂಲೋಕದತ್ತ ಓಡಿದ. ಆದರೆ ಭಸ್ಮಾಸುರ ಅವನನ್ನು ಹಿಂಬಾಲಿಸಿದ. 
ಶಿವ ಹೊಲವೊಂದರ ರಾಗಿ ತೆಂಡೆಯಲ್ಲಿ ಅವಿತ, ಅಲ್ಲಿಗೆ ಬಂದ ಭಸ್ಮಾಸುರ ಶಿವನ ಬಗೆಗೆ ಅಲ್ಲಿಯೆ 
`ಇದ್ದ ಒಕ್ಕಲಿಗನನ್ನು ಕೇಳಿದ. ಅವನಿಗೆ ಧರ್ಮಸಂಕಟಕ್ಕಿಟ್ಟುಕೊಂಡಿತು. ನಿಜ ಹೇಳುವಂತಿಲ್ಲ, 
ಸುಳ್ಳು ಹೇಳುವಂತಿಲ್ಲ. ಕಡೆಗೆ ತನ್ನ ಉಂಗುರ ಬೆರಳನ್ನು ರಾಗಿ ತೆಂಡೆಯತ್ತ ತೋರಿ ನಿಂತ. 
ಅದರಿಂದ ಶಿವನ ಸುಳಿವರಿತ ರಾಕ್ಷಸ ಅತ್ತ ನುಗ್ಗಿದ, ಅಷ ರಲ್ಲಿ ಅಪಾಯವರಿತ ವಿಷ್ಣು ಮೋಹಿನಿ 
ರೂಪಾಂತು ಬಂದು ಶಿವನನ್ನು ಪಾರುಮಾಡಿದ. ಅಪಾಯದಿಂದ ಪಾರಾದ ಶಿವ ಮೋಹಿನಿಯ 
ರೂಪಿಗೆ ಮಾರುಹೋದ. ಅವರಿಬ್ಬರೂ ಕೂಡಿದರು. ““and the result was immediate 
production of three lingas; respectively called Jinnelinga Kallelinga» 


3 Early Gaflgas of talkad, 5. Srikanta Sastry, p. 45 


4 Mysore Tribes and Casts, Vol. 3, page 183 
* ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿರುವ Hಃstory of the 
Western Gangas ಗ್ರಂಥದಲ್ಲಿ ಗಂಗರು, ಗಂಗಡಿಕಾರ ಒಕ್ಕಲಿಗರೆಂದು ಒಪ್ಪಲಾಗಿದೆ, 


2 


ಟೆ ಮಾನವಿಕ ಕರ್ಣಾಟಕ 


and Bhairavalinga which was the very embodiment of Shiva’s : 
essence. He thereupon assigned ‘the first to the Jainas, the 
second to the Kurabas and the third to the Marasu Vakkaligaru 
for worship” ಈ ಎಲ್ಲಾ ಹೇಳಿಕೆಗಳೂ ಗಂಗರು, ಗಂಗಡಿಕಾರರು ಮತ್ತ ಮರಸುಒಕ್ಕಲಿಗರ 
ದೇವರು ಮತ್ತು ಸಂಪ್ರದಾಯಗಳಲ್ಲಿ ಸಾಮ್ಯವಿರುವುದನ್ನು ಶ್ರುತಪಡಿಸುತ್ತವೆ. ಕೋಲಾರವನ್ನು 
ರಾಜಧಾನಿಯಾಗಿ ಮಾಡಿಕೊಂಡು ಆಳುತ್ತಿದ್ದ ಗಂಗರಿಗೆ ಜೈನಧರ್ಮದ ಪ್ರಭಾವ ಉಂಟಾಗಿರು 
ವುದರಲ್ಲಿ ಆಶ್ಚರ್ಯವೇನಿಲ್ಲ. ಅಲ್ಲದೆ ರಾಜನಾದವನು ಎಲ್ಲ ಮತಧರ್ಮಗಳನ್ನು ಸಮಾನವಾಗಿ ' 
ಕಾಣುವುದು ಈ ನಾಡಿನ ಪದ್ಧತಿ. ಒಕ್ಕಲಿಗರಂತೂ ಇಂದಿಗೂ ಎಲ್ಲಾ ಧರ್ಮ ಮತ್ತು ದೇವರು 
ಗಳಿಗೂ ನಡೆದುಕೊಳ್ಳುತ್ತಾರೆ. - ಇದೇ ಪರಂಪರೆಗೆ ಸೇರಿದ ಆ ಸುತ್ತಿನ ಪಾಳೆಯಗಾರರು, 
ಗಂಗರು ಕೋಲಾರದಿಂದ ತಲಕಾಡಿಗೆ ಬಂದ ಅನಂತರ ಆ ಭಾಗದ ಆಡಳಿತ ನೋಡಿಕೊಳ ತ್ತಿದ್ದ 5 
ಗಂಗರ ಅವನತಿಯ ಅನಂತರ ಸ್ವತಂತ್ರರಾಗಿರಬಹುದು. ಅಂತಹ ವಂಶಗಳಲ್ಲಿ ಯಲಹಂಕ ನಾಡ 
ಪ್ರಭುಗಳ ವಂಶವೂ ಒಂದಾಗಿರುವುದು ಅಸಾಧ್ಯವೇನಲ್ಲ, 

ಸುಮಾರು ಹನ್ನೆರಡನೆಯ ಶತಮಾನದಿಂದಲೂ ಆವತಿನಾಡು ಅಸ್ತಿತ್ವದಲ್ಲಿದ್ದಂತೆ ಕಂಡು 
ಬರುತ್ತದೆ. ಅದಕ್ಕಿಂತ ಹಿಂದೆ ಆವತಿ ಇರಲಿಲ್ಲವೆಂದಲ್ಲ. ಏಕೆಂದರೆ, ಗಂಗರ ಕಾಲದಲ್ಲಿಯೇ 
ಈ ಊರುಗಳಲ್ಲ ನಿರ್ಮಾಣಗೊಂಡಿದ್ದು ವು. ಆದರೆ, ಇದು ಒಂದು ಪಾಳೆಯಪಟ್ಟಿನ 
ಮುಖ್ಯ ಊರಾದುದು ಸರಿಸುಮಾರಿಗೆ ಈ ಕಾಲದಲ್ಲಿ ಎಂದು ಹೇಳಬಹುದು. ಮುಂದೆ ಹದಿ 
ಮೂರನೆಯ ಶತಮಾನದ ಆದಿಯಿಂದ ಇದು ಯಲಹಂಕ ನಾಡಾಗಿ ಪರಿವರ್ತಿತವಾಗಿರುವ 
ಸೂಚನೆಗಳಿವೆ. ಶಕ 1267ರ ಶಾಸನವೊಂದರಲ್ಲಿ “ಶ್ರೀಮನ್ಮಹಾಮಂಡಳೇಶ್ವರಂ ತ್ರಿಭುವನ 
ಮಲ್ಲ ನಂದಗಿರಿನಾಥ ಬಂಡಿಕುಲ ಕಮಲವಿಕಸಿತ ದಿವಾಕರ ಅಣ್ಣನಂಕಕಾಜ ದೇಚಿ ದೇವರಸರು 
ಯಲಹಂಕ ನೆಲೆವೀಡಿನೊಳು ಸುಖಸಂಕಥಾವಿನೋದದಿಂ ರಾಜ್ಯಂಗೆಯ್ಯು?*ತ್ತಲಿದ್ದ ವಿಷಯದ 
ಉಲ್ಲೇಖವಿದೆ, ಇದು ಎರಡು ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಒಂದು ಗಂಗರ ಅನಂತರ 
ಈ ವಂಶದವರು ಸ್ವತಂತ್ರ ರಾಜರೆಂದು ಹೇಳಿಕೊಂಡು ಆವತಿಯಿಂದ ತಮ್ಮ ರಾಜಧಾನಿಯನ್ನು 
ಯಲಹಂಕಕ್ಕೆ ಬದಲಾಯಿಸಿದರೆಂಬುದು ಮತ್ತೊಂದು ಯಲಹಂಕದ ದೊರೆಗಳು ಇನ್ನೂ ಹೊಯ್ಸ 
ಳರ ಸಾಮಂತರಾಗಿರಲಿಲ್ಲವೆಂಬುದು. ಮುಂದೆ ಇವರು ಹೊಯ್ಸಳರಿಗೆ ಸಾಮಂತರಾದ ಬಗೆಗೆ 
ಆಧಾರಗಳು ದೊರೆಯುತ್ತವೆ. ಶಕ 1251ರ ಶಾಸನವೊಂದರಲ್ಲಿ “ಎಲಹಂಕನಾಡ ಯಚಣ 
ಗವುಡಂಗೆ ಕುಣುವಗೆರೆಯ ಚತುಸ್ಸೀಮೆಯನು” ಕೊಟ್ಟ ಲ ಉಲೇಖವಿದೆ. ಇವನು ದೇವರಸಗೌಡನ 
ತಂದೆಯಾಗಿದ್ದಿರಬೇಕು. ಮತ್ತೊಂದು ಗಮನಿಸಬೇಕಾದ ಅಂಶವೆಂದರೆ ಯಚಣಗವುಡ ಇನ್ನೂ 
ಅರಸನಾಗಿರಲಿಲ್ಲವೆಂಬುದು. ಇಷ್ಟಾದರೂ ದೇವರಸಗೌಡ ಹೊಯ್ಸಳರಿಗೆ ಅಧೀನನಲ್ಲದಂತೆ ನಡೆದಂ 
ಕೊಂಡಿರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಮುಂದೆ ಶಕ1265ರ ಶಾಸನವೊಂದರಲ್ಲಿ “ಸ್ವಸ್ತಿ 
ಶ್ರೀ ಶಕಾಬ್ದ ೧೨೬೫ನೆಯ ಚೈತ್ರ ಭಾನು ಸಂ ೧ ಆಶ್ವೀಜಶು ೫ ಬ್ರೀ ಶ್ರೀಮತು ಪ್ರತಾಪ 
ಚಕ್ರವರ್ತಿ ಶ್ರೀ ಹೊಯ್ಸಳ ಶ್ರೀ ವೀರಬಲ್ಲಾಳದೇವರಸರು ಉಣ್ಣಾಮಲೆ ಪಟ್ಟಣದಲು ಪ್ರಿಥ್ವಿ 
ರಾಜ್ಯಂಗೆಯ್ಯುತ್ತಿರಲು ಶ್ರೀಮತು ಮಹಾಯಲಹಂಕನಾಡ ಸಮಸ್ತ ಪ್ರಜೆಗವುಂಡುಗಳೂ ಮನು 


® 7% Indian Antiquary, page 50, 


4. Epigraphia Carnatica, Vol. 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ ? ೧೯ 


ಮಹಾಸಾಮಂತಾಧಿಪತಿ ಮಾಸೆಯರ ಗಂಡ? ಭೆ ರದೇವನ ಮಗ ಚಿಕ್ಕಭೈರದೇವನು ನಾಡಸೇನ 
ಬೋವ ಆಲಾಳನಿಗೆ “ಶಿಲಾಶಾಸನವ ಮಾಡಿ” ದತ್ತಿಬಿಟ್ಟ ಪ್ರಸಂಗ ಉಲ್ಲೇಖಗೊಂಡಿದೆ. ಇದು 
ಯಲಹಂಕ ನಾಡು ಹೊಯ್ಸಳರ ಸಾಮಂತ ರಾಜ್ಯವಾಗಿತ್ತೆಂಬುದನ್ನು ಖಚಿತಪಡಿಸುತ್ತದೆ. 

ದೇವರಸಗೌಡ ಬಹುಮಟ್ಟಿಗೆ ಯಲಹಂಕನಾಡನ್ನು ವಿಸ್ತರಿಸಿದವನು, ಈತ ಯುದ್ಧ 
ಚತುರನೂ ಮಹಾ ಬುದ್ದಿ ಶಾಲಿಯೂ ಆಗಿದ್ದಂತೆ ಕಂಡುಬರುತ್ತದೆ. ಶಾಸನದಲ್ಲಿ ಉಕ್ತವಾಗಿ 
ರ.ವ ತ್ರಿಭುವನಮಲ್ಲ, ಅಣ್ಣನಂಕಕಾಣ ಈತನ ಶೌರ್ಯಸೂಚಕ ಬಿರುದುಗಳಾದರೆ, “ಬಂಡಿಕುಲ 
ಕಮಲ ವಿಕಸಿತ ಕಮಲ ದಿವಾಕರ” ಎಂಬ ಬಿರುದು ಈತ ಯಲಹಂಕನಾಡ ಪ್ರಭು ವಂಶಕ್ಕೆ 
ಅಪಾರಕೀರ್ತಿ ತಂದವನು ಅರ್ಥಾತ್‌ ರಾಜ್ಯವಿಸ್ತಾರಮಾಡಿದವನೆಂಬುದನ್ನು ಸೂಚಿಸುತ್ತದೆ. 
ದೇವರಸನಿಂದ ಸಾಮಂತ ರಾಜ್ಯದ ಮಟ್ಟಕ್ಕೇರಿದ ಯಲಹಂಕ ನಾಡು ಮುಂದೆ ಅದರ ಅಂತ್ಯದ 
ವರೆವಿಗೂ ಅದನ್ನು ಉಳಿಸಿಕೊಂಡೇ ಬಂದಿತು. ಹೀಗೆ ಆವತಿಯ ಪಾಳೆಯಗಾರರ ವಂಶವೊಂದು 
ತನ್ನ ಸ್ವಶಕ್ತಿ ಮತ್ತು ಸಾಮರ್ಥ್ಯಗಳಿಂದ ಮೇಲೇರಿ, ರಾಜಗದ್ದುಗೆಯನ್ನು ಹತ್ತಿತು. ಆದುದ 
ರಿಂದ ಈ ವಂಶದರು ಯಣಮಂಂಜಿಪು್ರತ್ತೂರಿನಿಂದ. ವಲಸೆ ಬಂದಂ, “ದೇವನಹಳ್ಳಿ ತಾಲೂಕಿನ 
ಈಗಿನ ಆವತಿ ಗ್ರಾಮದ ಪ್ರದೇಶವನ್ನು ಸೇರಿ, ಉಚಿತವಾದ ಕುಟೀರಗಳನ್ನು ನಿರ್ಮಿಸಿಕೊಂಡು 
ವ್ಯವಸಾಯವನ್ನು ಕೈಗೊಂಡು ಸುತ್ತಲೆಲ್ಲಾ ಕಾಡಾಗಿದ್ದ ಪ್ರದೇಶವನ್ನು ಹಂತಹಂತವಾಗಿ ನಾಡ 
ನ್ನಾಗಿ ಮಾಡುತ್ತಾ ಜೀವನ ಸಾಗಿಸತೊಡಗಿದರು?* ಎಂಬುದಾಗಲಿ, ಈ ವಂಶದ ಮೂಲಪುರುಷ 
ನೆಂದು ಕರೆಯಲಾಗಿರುವ ರಣಭೈರೇಗೌಡ ಎಂಬುವನಿಗೆ “ಮಲ್ಲಬ್ಜೆ ಓರೇಗೌಡ, ಸಣ್ಣಭೈರೇಗೌಡ, 
ವೀರೇಗೌಡ, ಮರಿಗೌಡ, ಗಿಡ್ಡೇಗೌಡ, ತಮ್ಮೇಗೌಡ, ಗಿಡ್ಡ ಪ್ಪಗೌಡ್‌” ಎಂಬ ಹೆಸರಿನ ಏಳು 
ಮಂದಿ ಸಹೋದರರಿದ್ದರೆಂಬುದಾಗಲಿ ಸರಿಯಲ್ಲ. ಇಲ್ಲಿ ಸೇರಿಸಿರುವ ಅನೇಕ ಹೆಸರುಗಳು 
ಯಲಹಂಕ ನಾಡಿನ ಅಧೀನ ಪಾಳೆಯಗಾರರ ಹೆಸರುಗಳಾಗಿವೆ. ಸುಗಟೂರು ತಮ್ಮಣ್ಣಗೌಡನ 
ಹೆಸರನ್ನು ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಆದರೆ ಈತ ಕೆಂಪನಂಜೇಗೌಡನ ಕಾಲದವನು. 
ಹೊಳವನಹಳ್ಳಿಯ ರಣಭೈರೇಗೌಡನನ್ನು ಈ ವಂಶದ ಮೂಲಪುರುಷನೆಂಬಂತೆ ಕಾಣಿಸಲಾಗಿದೆ. 
ಸುಮಾರು 1240ರ ಶಾಸನವೊಂದರಲ್ಲಿ ಬಯಿರದೇವ ಎಂಬುವನು ಶ್ರೀಮನ್ಮಹಾ ಯಲಹಂಕ ನಾಡ 
, ಪ್ರಭುಗಳು ಬಯಿರದೇವ, ಮಾರಗವುಡ, ತಾಯಿಯಪ್ಪ, ಮಾಯಿದೇವ, ಕನ್ನಗೌಡ ಮುಂತಾದ 
ತನ್ನ ಹಿರಿಯರಿಗೆ ದತ್ತಿಬಿಟ್ಟ ಶಾಸನವಿದೆ. ಇಂತಹ ಅನೇಕ ದತ್ತಿಯ ಶಾಸನಗಳು ಯಲಹಂಕ 
ನಾಡಿನಲ್ಲಿ ದೊರೆಯುತ್ತವೆ. ಆದರೆ ಯಾವ ಶಾಸನದಲ್ಲಿಯೂ ರಣಭೈರೇಗೌಡ ಈ ವಂಶದವರ 
ಪಟ್ಟಿಯಲ್ಲಿ ಉಕ್ತವಾಗಿಲ್ಲ. ಯಲಹಂಕದ ಸುತ್ತಮುತ್ತಲಿನ ಪಾಳೆಯಗಾರರೆಲ್ಲಾ ಗೌಡಪ್ರಭು 
ಗಳೇ ಆಗಿದ್ದು, ಹೆಸರಿನ ಸಾಮ್ಯವಿರುವುದರಿಂದ ಚರಿತ್ರಕಾರರಲ್ಲಿ ಈ ಗೊಂದಲ ಉಂಟಾಗಿರುವಂತೆ 
ಕಾಣುತ್ತದೆ. 

ದೇವರಸಗೌಡನ ಅನಂತರ ಯಲಹಂಕನಾಡಿನ ಸಿಂಹಾಸನಕ್ಕೆ ಬಂದವನು ಭೈರದೇವ, 
ತೌ 
? ಗ). ೧. 01. 9, ಬೆಂಗಳೂರು, 21 ನಂಬರಿನ ಶಾಸನ 
8 ಬೆಂಗಳೂರು ಕೆಂಪೇಗೌಡ, ಡಾ. ಎಂ. ವಿ. ಕೃಷ್ಣರಾವ್‌, ಪುಟ 13 
9೨ ಬೆಂಗಳೂರು ಕೆಂಪೇಗೌಡ, ಡಾ. ಎಂ. ವಿ, ಕೃಷ್ಣರಾವ್‌, ಪುಟ 6 


೨೦ ಮಾನವಿಕ ಕರ್ಣಾಟಕ 


ಈತನನ್ನು ಅನೇಕ ಶಾಸನಗಳು “ಬಂಡಿಕುಲತಿಲಕ, ಮಾಸೆಯರಗಂಡ* ಎಂದು ಹೊಗಳಿವೆ. 
ಈತ ಅದ್ವಿತೀಯ ಶೂರನೂ ಪ್ರಜಾಪಾಲಕನೂ ಆಗಿದ್ದ. ಭೈರದೇವನಿಗೆ ಅಲಾಳನೆಂಬ 
ನಾಡಸೇನಬೋವನ ಸಹಾಯವಿತ್ತು. ಈತನ ಹೆಸರು ಬರುವಲ್ಲೆಲ್ಲಾ ಅಲಾಳನ ಹೆಸರು ತಪ್ಪದೆ 
ಬರುತ್ತದೆ. ಈತ ತನ್ನ ನಾಡಿನ ಎಲ್ಲಾ ಕಡೆಗಳಲ್ಲಿಯೂ ಕೆರೆಗಳು ಮತ್ತು ದೇವಾಲಯಗಳನ್ನು 
ನಿರ್ಮಿಸಿದ. ಈತನ ಸುಂಕದ ಅಧಿಕಾರಿಯೊಬ್ಬ ನುಗ್ಗೇಹಳ್ಳಿಯಲ್ಲಿದ್ದ ಬಗೆಗೆ ಶಾಸನೋಲ್ಲೇಖ 
ಎದೆ. ಈತನ ಮಗ ಚಿಕ್ಕಭೈರದೇವ ಸು. 1340ರಲ್ಲಿ ಹಾಕಿಸಿದ ಶಾಸನವೊಂದರಲ್ಲಿ “ಶ್ರೀ 
ಮನ್ಮಹಾಪಸಾಯಿತರುಮಪ್ಪ ವಿೂಸೆಯರಗಂಡ, ಚಿಕ್ಕ ಬಯಿರೆನಾಯಕರು ಶ್ರೀಮನ್ಮಹಾ ಯಲ 
ಹಂಕ ನಾಡ ಪ್ರಭುಗಗಳು ಬಯಿರದೇವ, ಮಾರಗವುಂಡ''9*ಮುಂತಾದ ಹಿರಿಯರು ಮತ್ತು “ನಾಡ 
ಸೇನ ಬೋವ ಆಲಾಳರಿಗೆ?** ಜಕ್ಕೂರು ಗದ್ದೆಯನ್ನು ಶಿಲಾಶಾಸನ ಹಾಕಿ ದತ್ತಿಬಿಟ್ಟ ಪ್ರಸಂಗದ 
ಉಲ್ಲೇಖವಿದೆ. ನಾಡಸೇನ ಬೋವ ಅಲಾಳ ಇಲ್ಲಿ ಗಮನಾರ್ಹ ವ್ಯಕ್ತಿಯಾಗುತ್ತಾನೆ. ಏಕೆಂ 
ದರೆ, ಯಲಹಂಕ ನಾಡಿನ ದೊರೆಗಳ ಚರಿತ್ರೆಯಲ್ಲಿ ಶಾನುಭೋಗ ಪ್ರಸಂಗವೊಂದರ ಉಲ್ಲೇಖ 
ಬರುತ್ತದೆ. ಅದರ ಕಥೆ ಹೀಗಿದೆ : ಒಂದಾನೊಂದು ರಾಜ್ಯ. ಅದರ ರಾಜ ಬಂಡಿ ಬೋರೇ 
ಗೌಡ. ಅವನಿಗೆ ಅಧಿಕಾರ, ಅಂತಸ್ತು, ಐಶ ರ್ಯ ಹೀಗೆ ಸಕಲವೂ ಇದೆ. ಆದರೆ, ತನ್ನ 
ವಂಶದ ಕುಡಿಯನ್ನು ಮುಂದುವರಿಸಬಲ್ಲ ಸಂತಾನವಿಲ್ಲ. ಬಂಡಿಬೋರೇಗೌಡ ತನ್ನ ಆರಾಧ್ಯ 
ದೈವ ರಂಗಧಾಮನಿಗೆ ಮೊರೆಹೊಕ್ಕ. ಕಡೆಗೆ ಅವನಿಗೆ ಒಬ್ಬ ಮಗ ಹುಟ್ಟಿದ. ಆ ಮಗು 
ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದುದರಿಂದ ತಂದೆತಾಯಿಯರಿಗೆ ವರಣವುಟಾಯಿತಂ. ಆಸ್ತಿಪಾಸ್ತಿ 
ಗಳೆಲ್ಲ ಸಾಲಗಾರರ ಪಾಲಾಯಿತು. ಈ ಹಿಂದೆಯೇ ಬಂಡಿಬೋರೇಗೌಡನ ಹಿರಿಯ ಮಗನೊಬ್ಬ 
ಸತ್ತಿದ್ದ. ಅವನ ವಿಧವೆ ಹೆಂಡತಿ ಹರಿಯಾಲಮ್ಮ ತಬ ್ರಿಲಿಯಾದ ಮೈದುನನನ್ನಾ ಸಾಕಂವ ಹೊಣೆ 
ಹೊತ್ತಳು. ನಿರ್ಗತಿಕರಾದ ಇವರು ತಮ್ಮ ರಾಜ್ಯದಿಂದ ಮಾಗಡಿ ಪಟ್ಟಣಕ್ಕೆ ಬಂದರು. 
ಹುಡುಗ ಕೆಂಪೇಗೌಡ ಅಲ್ಲಿನ ಶಾನುಭೋಗರ ಮನೆಯಲ್ಲಿ ಕೆಲಸಕ್ಕೆ ಸೇರಿದ. ಒಂದು ದಿನ ಅವನು 
ತೋಟದ ಬಾಳೆನೆರಳಿನಲ್ಲಿ ಮಲಗಿದ್ದ. ಅವನ ಮುಖದಮೇಲೆ ಬಿಸಿಲು ಬೀಳುತ್ತಿತ್ತು. ಆಗ 
ಏಳು ಹೆಡೆಯ ಸರ್ಪವೊಂದು ಅವನ ಮುಖಕ್ಕೆ ಬಿಸಿಲು ಬೀಳದಂತೆ ಹೆಡೆ ಬಿಚ್ಚಿ ನೆರಳು ಮಾಡಿತು, 
ತೋಟಕ್ಕೆ ಬಂದ ಶಾನಂಭೋಗ ಈ ದ ಶ್ಯ ಕಂಡು, ಆ ಹುಡುಗನಿಗೆ ರಾಜಯೋಗವಿದೆ ಎಂದಂ 
ಕೊಂಡ, ಅಂದಿನಿಂದ ಕೆಂಪೇಗೌಡನಿಗೆ ಅವನು ಎಲ್ಲಿಲ್ಲದ ಆತಿಥ್ಯ ನಡೆಸಲಾರಂಭಿಸಿದ. ನೀನು 
ರಾಜನಾದರೆ, ನನಗೆ ಮಂತ್ರಿಪದವಿ ಕೊಡುತ್ತೀಯಾ? ಎಂದ ಅವನಿಗೆ, ಕೆಂಪೇಗೌಡ ಆಗಲಿ 
ಎಂದು ಮಾತುಕೊಟ್ಟ. ಆ ಊರ ರಾಜನಿಗೆ ಮಕ್ಕಳಿರಲಿಲ್ಲ. ರಾಜ್ಯದ ಉತ್ತರಾಧಿಕಾರಿಯನ್ನು 
ಆರಿಸಲು ಆನೆಯ ಸೊಂಡಿಲಿಗೆ ಹಾರ ಕೊಟ್ಟ ಸರು, ಅದು ಶಾನುಭೋಗರ ಮನೆಯ ಆಳಾದ 
ಕೆಂಪೇಗೌಡನಿಗೆ ಹಾರ ಹಾಕಿತು. ಅವನು ರಾಜನಾದ. ಹೀಗೆ ಕೆಂಪೇಗೌಡ ಕೆಲಸಕಿ ದ್ಧ 
ಶಾನುಭೋಗನ ಹೆಸರು ಅಣ್ಣೋಜಿ ಎಂದು ಜನಪದ ಗಾಯಕರು ಹೇಳುತ್ತಾರೆ. ಶಾಸನೋಕ್ತ 
ಅಲಾಳಜೀಯೇ ಈ ಅಣ್ಣೋಜಿ ಎಂಬುದರಲ್ಲಿ ಅನುಮಾನವಿಲ್ಲ. ಆದರೆ, ಅಲಾಳ ಯಲಹಂಕ 


39 Epigraphia Carnatika, Vol. 9, ಬೆಂ, 21 
3 ಅದೇ 2] 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ ? ೨೧ 


ನಾಡ ದೊರೆಗಳಿಗೆ ಆಪ್ತನಾಗಿದ್ದು , ಅವರ ಆಡಳಿತದಲ್ಲಿ ಸಹಾಯಕವಾಗಿದ್ದವನು. ಚಾರಿತ್ರಿಕ 
ನಿಖರತೆಯಿಲ್ಲದ ಜನಪದ ಗಾಯಕರು ಮಾಗಡಿ ಕೆಂಪೇಗೌಡ ಅಥವಾ ಎರಡನೆಯ 
ಕೆಂಪೇಗೌಡನ ಕಾಲದಲ್ಲಿ ಉಂಟಾದ ಧಾರ್ಮಿಕ ಘರ್ಷಣೆಗೂ ಅಲಾಳನಿಗೂ ಗಂಟುಹಾಕಿದಂತೆ 
- ಕಾಣುತ್ತದೆ. 

ಒಂದನೆಯ ಭೈರದೇವನ ನಂತರ ಸುಮಾರು 1342ರಿಂದ ಬೆಂಗಳೂರು ನಿರ್ಮಾ 
ಪಕ ಒಂದನೆಯ ಕೆಂಪೇಗೌಡನ ವರೆಗೆ ಮಾರಗೌಡ, ಜಯಗೌಡ, ನಂಜಪ್ಪಗೌಡ, ಮತ್ತು 
ಕೆಂಪನಂಜೇಗೌಡ, ಹೀಗೆ ಅನೇಕರು ಯಲಹಂಕ ನಾಡಿನ ಅಧಿಪತಿಗಳಾಗಿ ಆಳಿದ ದಾಖಲೆಗಳು 
ದೊರೆಯುತ್ತವೆ. ಈ ಮಧ್ಯೆ ಒಬ್ಬಿಬ್ಬರಂ ಅಲ್ಬಸಲ್ಪ ಕಾಲ ಆಳಿರುವವರ ಹೆಸರುಗಳೂ 
ದೊರೆಯುತ್ತವೆ. ಇವರಲ್ಲಿ ಜಯಗೌಡ ಮತ್ತು ಕೆಂಪನಂಜೇಗೌಡ ಹೆಸರುವಾಸಿಯಾದವರಾಗಿದ್ದರು, 
ಜಯಗೌಡ ಒಂದನೆಯ ಭೈರದೇವನನ್ನು ಬಹುಶಃ ಮಾದರಿಯಾಗಿಟ್ಟುಕೊಂಡು ಅನೇಕ ಕೆರೆ 
ಗಳನ್ನು ಕಟ್ಟಿಸಿ ಜನರು ವ $ವಸಾಯನಿರತರಾಗುವಂತೆ ಮಾಡಿದ. ದೇವಾಲಯಗಳನ್ನು 
ಕಟ್ಟಿಸಿದ್ದ be ಹಳೆಯವನ್ನು ದುರಸ್ತು ಮಾಡಿಸಿದ. ಕೆಂಪನಂಜೇಗೌಡನ ಕಾಲದ ಹೊತ್ತಿ 
ಗಾಗಲೆ "ಯಲಹಂಕ ನಾಡು a ಸಾಮಂತ ರಾಜ್ಯವಾಗಿದ್ದಿತು. ಕೆಂಪನಂಜೇಗೌಡ 
ವಿಜಯನಗರದ ಅರಸರ ಪ್ರೀತಿವಿಶ್ವಾಸಗಳಿಗೆ ಪಾತ್ರನಾಗಿದ್ದ. "ದಕ್ಷ ಣದ ಕಡೆಯಿಂದ ವಿಜಯ 
ನಗರದ ಮೇಲೆ ಶತ್ರುಗಳು ದಾಳಿ ಮಾಡದಂತೆ ತಡೆಯಬಲ್ಲ ಶಕ್ತಿ "ಕೆಂಪ ನಂಜೇಗೌಡನದಾಗಿತ್ತು. 
ಈತನ ಮಗನೇ ಒಂದನೆಯ ಕೆಂಪೇಗೌಡ, ಬೆಂಗಳೂರು ನಗರ ನಿರ್ಮಾಪಕನೆಂದಃ ಹೆಸರಾಂತವನು. 
ಕ್ರಿ.ಶ. 1531ರಿಂದ, ಅಂದರೆ ಒಂದನೆಯ ಕೆಂಪೇಗೌಡನಿಂದ, ಈ ವಂಶದ ಕಡೆಯ ಅರಸನಾದ 
ಕ್ರಿ.ಶ. 1716 ರ ಮುಮ್ಮಡಿ ಕೆಂಪವೀರಪ್ಪಗೌಡನ ವರೆಗೆ ಚರಿತ್ರಕಾರರು ಸಾಕಷ್ಟು ವಿವರವಾಗಿ 
ಬರೆದಿದ್ದಾರೆ. ಆದುದರಿಂದ ಈ ಲೇಖನದಲ್ಲಿ ಅವುಗಳ ವಿವರಗಳಿಗೆ ಹೋಗುವ ಆವಶ್ಯಕತೆ 
ಕಂಡುಬರುವುದಿಲ್ಲ. ಬೆಂಗಳೂರು ಕೆಂಪೇಗೌಡನಿಗಿಂತ ಹಿಂದೆ ಸುಮಾರು ಮುನ್ನೂರು ವರ್ಷಗಳ 
ಕಾಲ ಯಲಹಂಕನಾಡನ್ನು ಈ ವಂಶದವರು ಆಳಿದ್ದಾರೆ. ಅದರ ರೇಖೆಗಳನ್ನು ಮಾತ್ರ ಈ 
ಲೇಖನದಲ್ಲಿ ಸೂಚಿಸಲಾಗಿದೆ. ಈ ಎಲ್ಲ ರಾಜರ ಬಗೆಗಿನ ದಾಖಲೆಗಳ ಆಧಾರವಿಲ್ಲದ ಅವರ 
ವಿಸ್ತೃತ ಚರಿತ್ರೆಯನ್ನು ರೂಪಿಸುವ ಆವಶ್ಯಕತೆಯಿದೆ. ಒಟ್ಟಿನಲ್ಲಿ ಕನ್ನಡನಾಡಿನ ಚರಿತ್ರೆ ಈ 
ದೃಷ್ಟಿಯಿಂದ ಪುನರ್ನಿರ್ಮಾಣವಾಗಬೇಕಾಗಿದೆ. 

ಯಲಹಂಕ ನಾಡ ಮೂಲಪುರುಷರು ಹೊರಗಿನಿಂದ ಬಂದವರೆಂಬ ವಾದವನ್ನು ಈ 
ಹಿಂದೆಯೇ ಸೂಚಿಸಲಾಗಿದೆ. ಈ ಬಗೆಗೆ ಮತ್ತೂ ಒಂದು ವಾದವಿದೆ, ಕೆಲವರು ವಿದ್ವಾಂಸರು 
ಆಗಿನ ಕಾಲದಲ್ಲಿ ಕನ್ನಡ ನಾಡು ಕಾಂಜೀವರಂ ವರೆಗೆ ಇದ್ದಿತೆಂದು ಅಭಿಪ್ರಾಯಪಡುತ್ತಾರೆ. 
ಆದರೆ ಇದು ವಾಸ್ತವ ಸಂಗತಿ ಅನ್ನಿಸುವುದಿಲ್ಲ. ಏಕೆಂದರೆ ಹದಿನಾಲ್ಕನೆಯ ಶತಮಾನದ 
ಹೊತ್ತಿಗೆ ಕಾಂಜೀವರಂ ಮದರಾಸು ಪ್ರಾಂತ ಎಂಬುದು ನಿಸ್ಸಂದೇಹವಾದ ಮಾತು. ಈ 
ವಂಶದ ಮೂಲಪುರುಷರ ಬಗೆಗೆ ಚರಿತ್ರಕಾರರ ಅಭಿಪ್ರಾಯ ಹೀಗಿದೆ: ಈಗ ಮದ್ರಾಸು 
ಪ್ರಾಂತ ತಮಿಳು ನಾಡಿಗೆ ಸೇರಿರುವ ಕಾಂಜೀವರಂ ಜಿಲ್ಲೆಯ ಪೂರ್ವಪ್ರದೇಶಕ್ಕೆ ಮೊರಸು 
ನಾಡೆಂದೂ ಅಲ್ಲಿ ವಾಸಿಸುತ್ತಿದ್ದ ಒಕ್ಕಲು ಮಕ್ಕ ಳಿಗೆ ಮೊರಸಂ ಒಕ್ಕಲಿಗರೆಂದೂ ಹೆಸರು. 
ಕಾಂಜೀವರದ ಸಮಿಾಪದಲಿ ಯೆಣಮಂಜಿಪುತ್ತೂ Ku ಗ್ರಾಮದಿಂದ ಮೈ ಸೂರು ಸೀಮೆಯ 


೨೨ ಮಾನವಿಕ ಕರ್ಣಾಟಕ 


ಪೂರ್ವಭಾಗಕ್ಕೆ ಬಂದು ನೆಲಸಿದ ಈ ಮರಸು ಒಕ್ಕಲಿಗರ ಕೆಂಪೇಗೌಡನ ಪೂರ್ವಜರು.” 
ಈ ಹೇಳಿಕೆಗೆ ಯಾವ ಆಧಾರವೂ ದೊರೆಯುವುದಿಲ್ಲ. ಈ ಬಗೆಗೆ ಸಾಕಷ್ಟು ವಾದ ವಿವಾದ 
ಗಳೂ ಆಗಿ, “The meaning of the term 1701850 is not clear. Some 
say that it is the language which they speak, that is Canarese ; 
but this name is not traceable in usage for the Canarese langu- 
age. Others say that it means weavers of mat and baskets: 
This meaning cannot be a correct one as marasus are nowhere 
known as having been basket or mat makers. The third and 
most probable meaning is that they are so called because they 
formerly inhabited a country known by the name of Morasu- 
786733 ಎಂಬಂತಹ ತೀರ್ಮಾನಗಳಿಗೆ ಬರಲಾಗಿದೆ. ಬೆಂಗಳೂರು ಕೆಂಪೇಗೌಡನ ಪೂರ್ವಿಕರು 
ಮರಸುನಾಡಿನವರೆಂಬುದು ಸರಿ, ಆದರೆ ಅದು ಮದ್ರಾಸು ಪ್ರಾಂತ್ಯದಲ್ಲಿತ್ತೆಂಬಂದು ಮಾತ್ರ 
ಸರಿಯಲ್ಲ. ಏಕೆಂದರೆ ಗಂಗರ ಕಾಲದಿಂದಲೂ ಬೆಂಗಳೂರು, ತುಮಕೂರು, ಕೋಲಾರ 
ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಕೆಲವು ಭಾಗಗಳು ಸೇರಿ ಸುಮಾರು ಶಿವಗಂಗೆಯಿಂದ ಮುಳ 
ಬಾಗಿಲು ಚನ್ನ ಪಟ್ಟಣದಿಂದ ಹಿಂದೂಪುರದ ವರೆಗಿನ ಭಾಗಕ್ಕೆ ಮರಸುನಾಡೆಂದು ಹೆಸರಿದ್ದ 
ಬಗೆಗೆ ಶಾಸನಾಧಾರಗಳು ದೊರೆಯುತ್ತವೆ. "ಮೊರಸು'” ಎಂಬುದಕ್ಕಿಂತ "ಮರಸು' 
ಎಂಬುದು ಸರಿಯಾದ ರೂಪವೆಂದು ಕಾಣುತ್ತದೆ. ಏಕೆಂದರೆ ಮರಸು ಎಂಬ ಶಬ್ದಕ್ಕೆ 
ಕಿಟ್ಟೆಲ್‌ರವರು To hide, To keep oneself out of view ಎಂದು ಅರ್ಥೈಸಿ 
ದ್ದಾರೆ. ಇದರಿಂದ ಮರಸು ನಾಡೆಂದರೆ ಬೆಟ್ಟಗುಡ್ಡಗಳ ಪ್ರದೇಶವೆಂದು ಹೆಸರಿರುವಂತೆ ತೋರು 
ತ್ತದೆ. ಅಲ್ಲದೆ ಮರಸು ನಾಡಿನ ಬೇಡಪಡೆ ಗೆರಿಲ್ಲಾ ಯುದ್ಧದಲ್ಲಿ ಎತ್ತಿದ ಕೈ ಎಂಬ ವಿವರ 
ಕನ್ನಡಸಾಹಿತ್ಯ ಕೃತಿಗಳಲ್ಲಿ ನಮಗೆ ದೊರೆಯುತ್ತದೆ. ಆದುದರಿಂದ ಈ ಭಾಗದ ಜನರಿಗೆ 
ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗರಿಗೆ ಮರಸೊಕ್ಕಲಿಗರೆಂದು ಹೆಸರಾಗಿರುವಂತೆ ಕಾಣುತ್ತದೆ. 

ಗಂಗರ ಕಾಲದಿಂದಲೂ ಈ ಭಾಗಕ್ಕೆ ಮೊರಸು ನಾಡೆಂದು ಹೆಸರಿದ್ದಿತು. ಗಂಗರಾಜ 
ಪೆರ್ಮಾನಡಿಯ ಕಾಲದ ಶಾಸನವೊಂದರಲ್ಲಿ “ಸ್ವಸ್ತಿಶ್ರೀ ಪೆರ್ಮಾನಡಿ ಪ್ರಿಧಿವೀ ರಾಜ್ಯಗೆಯೆ 
ನೊಳಂಬ ಶಿವಮಾರಂ ಮೊರಸು ನಾಡವಾಳುತ್ತಿರೆ84* ಎಂಬ ಉಲ್ಲೇಖವಿದೆ. ಮಾಧವ ವರ್ಮನ 
ಕಾಲದ ಶಾಸನವೊಂದರಲ್ಲಿ “ಮಾಧವಮಹಾಧಿರಾಜರ್‌ ಕೊರದು ತಮ್ಮ ಕುಲ ಬ್ರಾಹ್ಮಣರ್‌ 
ಕಂಗಮಂಗಲವರಕ್ಕೆ ಕೊಣ್ಣಿಂದನಾಮ ಗೋತ್ರಸ್ಯ ಗತ್ತಿವರ್ಮಪಸೆತಾದು ಮೊರಸನಾಡ 
ಪೆರ್ಪುಸುರ್‌ ನಾಮಗ್ರಾಮ ಅದರ ತಟಕದ ವಟಿಗೈ ಕಡೆ ಕೊಟ್ಟ ಮೂಡೈದಿಸೆಯದು.”!5 


38 ಬೆಂಗಳೂರು ಕೆಂಪೇಗೌಡ, ಡಾ. ಎಂ.ವಿ. ಕೃಷ್ಣರಾವ್‌, ಪುಟ 6 


The Mysore Tribes and Castes, 11, page 226 
14 E.C. Vol. 9, ಬೆಂಗಳೂರು 40 
15 MAR. 1941. p, 27 


BPD IN ed NS AS AES 


8 ರ್‌ 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ ? ೨೩ 


ಎಂಬ ಉಲ್ಲೇಖವಿದೆ. ವಿಜಯನಗರದ ಕೃಷ್ಣದೇವರಾಯನ ಕಾಲದ ಶಾಸನವೊಂದರಲ್ಲಿ 
“ಮೊರಸೇನಾಡಕ್ಕೆ ಸಂಸ್ಥೆ ಹೊಸಕೋಟ್ಕಾಖಸೀಮಗಂ ಸಂಸಿ ತಂ ಪೂರ್ವದಿಗ್ಸಾಗೇ ಗೋಪುರ 
ಪಲ್ಲಿತ!” ಎಂಬ ಉಲ್ಲೆ ಸವಿದೆ. ಸಟ ಗಂಗರಾಜ್ಯ ಸಂಸ್ಥಾ ಪಕರಲ್ಲೊಬ್ಬನಾದ ಮಾಧವನ 
ಕಾಲದಿಂದ ವಿಜಯ ನಗರದ ಹೆಸರಾಂತ ಚಕ್ರವರ್ತಿ ಕೃಷ್ಣದೇವರಾಯನ ಕಾಲದ ವರೆಗೆ ಈ 
ಪ್ರದೇಶಕ್ಕೆ ಮರಸುನಾಡೆಂದು ಹೆಸರಿದ್ದಿತೆಂಬುದು ಸ್ಪಷ್ಟವಾಗುತ್ತದೆ. ಶಾಸನಗಳಲ್ಲಪ್ಪೇ ಅಲ್ಲದೆ 
ಕನ್ನಡ ಮತ್ತು ಸಂಸ್ಕೃತದ ಕೆಲವು ಕಾವ್ಯಗಳಲ್ಲಿಯೂ ಮರಸು ನಾಡಿನ ಉಲ್ಲೇಖ ದೊರೆಯು 
ತ್ತವೆ. ಇವೆಲ್ಲಾ ಇತ್ತೀಚಿನವು. ಮೈಸೂರಿನ ಅರಸ ಚಿಕ್ಕದೇವರಾಜನ ವಿಜಯೋತ್ಸವ ಕುರಿತು 
ತಿರುಮಲಾರ್ಯ ಬರೆದಿರುವ “ಚಿಕ್ಕದೇವರಾಜ ವಿಜಯ' ಕಾವ್ಮದಲ್ಲಿ ಮರಸು ನಾಡು ಮತ್ತು 
ಅದರ ಪಡೆಯ ಪ್ರಸ್ತಾಪ ಬರುತ್ತದೆ, 

ಪಲರುಮೊಳನಾಡದೊರೆಗಳ್‌ 

ಮಲೆನಾಡುಗರೊಡನೆ ಬೇಡ ಮೊರಸರುಮೆನ್ನಿ 

ಬಲದೊಡಫರದಿರೆ ಧರೆಯೊಳ್‌ 

ಮಲೆಪಠದಾರೆಂದು ನಿಂದನಂದದಟಿಂದ!? 

ಮೊರಸು ರಾಜ್ಯವ ಹೊಕ್ಕು ತುರುವನುಸೆರೆವಿಡಿ 

ದಿರದೆ ಜನರ ಕಂಗೆಡಿಸಿ 

ಶರಣು ಹೊಕ್ಕರಿಗೆ ನಂಬುಗೆಯ ಕೊಟ್ಟು ಮುಂದಕ್ಕೆ 

ತೆರಳಿದನಾ ಖಾನನಾಗ!8 

ಮೇಲಿನ ಉದಾಹರಣೆಗಳು ವಿಜಯನಗರದ ಪತನಾನಂತರವೂ ಯಲಹಂಕ ನಾಡಿಗೆ ಮರಸು 
ನಾಡೆಂದು ಹೆಸರಿದ್ದ ಬಗೆಗೆ ಸೂಚನೆ ನೀಡುತ್ತವೆ. ಕಂಠೀರವ ನರಸರಾಜ ವಿಜಯದಲ್ಲಿ 
ತುಮಕೂರು ಮತ್ತು ಶಿವಗಂಗೆಯ ಮಾರ್ಗವಾಗಿ ರಣದುಲ್ಲಾಖಾನ ಮರಸು ನಾಡನ್ನು 
ಪ್ರವೇಶಿಸಿದನೆಂದು ವಿವರಣೆಯಿದೆ. ಈ ಎಲ್ಲ ಆಧಾರಗಳಿಂದ ಯಲಹಂಕ ನಾಡಿಗೆ ಅತ್ಯಂತ 
ಪ್ರಾಚೀನಕಾಲದಿಂದಲೂ ಮರಸು ನಾಡೆಂದು ಹೆಸರಿದ್ದಿತೆಂಬುದು. ಖಚಿತವಾಗುತ್ತದೆ. 
ಸ ಆವತಿ ನಾಡು ಮತ್ತು ಆ ಊರಿಗೆ ಹೆಸರು ಬಂದ ಕಾರಣವನ್ನು ಕೊಡುವಲ್ಲಿ ಸಹ 
ಚರಿತ್ರಕಾರರು ಎಡವಿದ್ದಾರೆ. ಈ ವಂಶದ ಮೂಲಪುರುಷನೆಂದು ಕರೆಯಲಾದರೂ ರಣ 
ಭೈರೇಗೌಡ ಮತ್ತು ಅವನ ಏಳು ಮಂದಿ ಸಹೋದರರು ಈಗಿನ ಆವತಿಯ ಪ್ರದೇಶದಲ್ಲಿ ನಿಂತ 
ರೆಂದೂ ಅಲ್ಲಿಯೇ ಕುಟೀರಗಳನ್ನು ನಿರ್ಮಿಸಿ ವಾಸಿಸಲಾರಂಭಿಸಿದರೆಂದೂ ಕೆಲಸಮಾಡುವಾಗ 
ರಣಭೈರೇಗೌಡನ ಮಗುವೊಂದನ್ನು ಕುಬೇರನ ಮುಂದಿದ್ದ ಹತ್ತಿಯ ಮರದ ರೆಂಬೆಗೆ ಜೋಲಿ 
ಯಲ್ಲಿ ಮಲಗಿಸಿ ನೇತುಹಾಕಿದ್ದರೆಂದೂ, “ಬಂದು ದಿನ ಮ ಧ್ಯಾ ಹ್ನ ತೊಟ್ಟಿಲಲ್ಲಿ ಮಗು ನಿದ್ರಿಸು 
ತ್ತಿತ್ತು. ಸನಿಹದಲ್ಲಿ ಯಾರೂ ಇರಲಿಲ್ಲ. ಬಿಸಿಲು ಮಗುವಿನ "ಮುಖಕ್ಕೆ ಸರಿಯಾಗಿ ಬಿದ್ದಿತು. 


16 E.C. Vol. 9, ಬೆಂಗಳೂರು 30 
17 ಚಿಕ್ಕದೇವರಾಜ ವಿಜಯ, ತಿರುಮಲಾರ್ಯ, ಆ 2.40 
18 ಕಂಠೀರವ ನರಸರಾಜ ವಿಜಯ, ಭಾರತಿ ನಂಜ ಸಂ 11-56 


೨೪ ಮಾನವಿಕ ಕರ್ಣಾಟಕ 


ಆ. ಸಮಯಕ್ಕೆ ಹತ್ತಿ ಗಿಡದ ಪೊಟರೆಯಲ್ಲಿದ್ದ ಮಹಾಸರ್ಪವೊಂದು ಹೊರಬಂದು ಮಗುವಿನ 
ಮುಖಕ್ಕೆ ತನ್ನ ಬಿಚ್ಚಿದ ಹೆಡೆಯಿಂದ ನೆರಳುಹಾಯಿಸುತ್ತಿತ್ತು,,,ಈ ಗ್ರಾಮ ಹಾವು ಮರಕ್ಕೆ 
ಹತ್ತಿದ ಸ ಳೆ. ಹಾವು-ಹತ್ತಿ ಆವತಿಯಾಗಿ ಖ್ಯಾ ತ್ರಿ ಜಾ ದೆ. ಕಾಲ ಮುಂದುಪರಿಯಿತಂ. 
ಒಂದು ಸಣ್ಣ ನಗರವೇ ಆಗಿ ಬೆಳೆಯುತ್ತಾ ಹೋಯಿಸು. ೫19 ಮೇಲಿನ ಹೇಳಿಕೆ ಅವೈಜ್ಞಾನಿಕವೂ 
ಚಾರಿತ್ರಿಕ "ಅಂಶಗಳಿಗೆ ವಿರುದ್ಧವೂ ಆಗಿದೆ. ಇದು ರಾಜರಾದವರು ಜನೆಸಾಮಾನ್ಮ ರಿಗಿಂತ 
ಬೇರೆಯವರೂ ಉನ್ನತಮಟ ದವರೂ ಎಂದು ತೋರಿಸಲು ಕಲ್ಪಿಸಿದ ಕಟ್ಟು ಕಥೆ. ಮೇಲಗೆ 
ವ್ಯಕ್ತಿಯ ಮುಖಕ್ಕೆ ನೆರಳು ಮಾಡಿದ ಸರ್ಪ, ನಿರ್ಗತಿಕ ಹುಡುಗನಿಗೆ ಹಾರ ಹಾಕಿದ ಆನೆ, 
ದೇವರು ಕನಸಿನಲ್ಲಿ ಬಂದಂ ಇಂತಹವನು ರಾಜನಾಗುತ್ತಾನೆಂದು ಹೇಳಂವುದು, ಇವೆಲ್ಲಾ 
ಸಾಮಾನ್ಯವಾಗಿ ಎಲ್ಲ ರಾಜವಂಶಗಳ ಬಗೆಗೂ ಜನಪದದಲ್ಲಿ ಇರುವ ನಂಬಿಕೆಗಳಾಗಿವೆ. 
ಆದುದ ನ ಹಾವು-ಹತ್ತಿ ಎನ್ನುವುದು ಆವುತಿಯಾಯಿತೆಂಬುದು ಸರಿಯಲ್ಲ. ಆ ನಾಡಿಗೆ ಆ 
ಹೆಸರು ಬಂದುದು ಆಹುತಿಯಿಂದ, ಒಂದು ಕಾಲಕ್ಕೆ ನರಬಲಿಗೆ ಹೆಸರಾಗಿದ್ದ ಆ ಭಾಗಕ್ಕೆ ಆ 
ಹೆಸರು ಬಂದಿದೆ. 
ವೀರಶೈವಧರ್ಮ ಹಬ್ಬುವುದಕ್ಕೂ ಮೊದಲು ಶೈವಸಂಪ್ರಾಯದಲ್ಲಿ ಕಾಪಾಲಿ ಪಂಥ 
ಉಗ್ರವಾದಿಗಳದ್ದು. ಹೆಸರೇ ಸೂಚಿಸುವಂತೆ ನರಕಪಾಲ ಹಿಡಿದ ಉದಾಹರಣೆ. ಕಾಳಿಯ 
ಕಲ್ಪನೆಯೂ ಹೀಗೆಯೇ ಬಂದುದು. ಈ ಪಂಥದ ಜನರಲ್ಲಿ ನರಬಲಿ ಜಾರಿಯಲ್ಲಿದ್ದುದಕ್ಕೆ 
ಅನೇಕ ಉದಾಹರಣೆಗಳು ದೊರೆಯುತ್ತವೆ. ಮರಸು ಒಕ್ಕಲಿಗರಲ್ಲಿ ಇಂತಹ ನರಬಲಿ ಜಾರಿ 
ಯಲ್ಲಿದ್ದ ಬಗೆಗೆ ಈ ಹಿಂದೆ ಸೂಚಿಸಿದ ಶಿವ ವಂತ್ತು ಮೋಹಿನಿಯರ ಸಂಗಮದ ಕಥೆಯನ್ನು 
ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. ರೈತ ರಾಗಿಯ ತೆಂಡೆಯತ್ತ ತೋರಿದ ಬೆರಳನ್ನು ಕತ್ತರಿಸಿ 
ಹಾಕಲು ಶಿವ ಯೋಚಿಸಿದ, ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದ ಅವನ ಹೆಂಡತಿ ತನ್ನ ಗಂಡನ 
ಬೆರಳನ್ನು ಕತ್ತರಿಸಬಾರದೆಂದೂ ಅವನ ಒಂದು ಬೆರಳಿಗೆ ಪ್ರತಿಯಾಗಿ ತನ್ನ ಎರಡು ಬೆರಳು 
ಗಳನ್ನು ಕೊಡುವುದಾಗಿಯೂ ಪ್ರಾರ್ಥಿಸಿಕೊಂಡಳು. ಅದರಂತೆ, “There is a peculiar 
religious rite performed among these people. Their women offer 
as sacrifice to Bhairava Linga or Bandidevaru (The Shiva 
phallus so called) the first joints of their right hand ring 
and little fingers ; which are cutoff by the village carpenter? 
ಎಂಬ ಪದ್ಧತಿ ನಡೆದುಕೊಂಡು ಬಂದಿದೆ. ಈಗಲೂ ಈ ಭಾಗದ ಹಿರಿಯರು ಬಹಳ ಕಾಲದ 
ಹಿಂದೆ ಮನೆಯ ಹಿರಿಯ ಮಗಳನು ಸ ಬಲಿಕೊಡುತ್ತಿದ್ದ ರಂತೆ, ಆಮೇಲೆ ಭೈರರಾಜ ಎಂಬುವನು 
ಇದನ್ನು ತಪ್ಪಿಸಿದನಂತೆ ಎಂದು ಹೇಳುತ್ತಾರೆ. ಹೀಗೆ ಮೊದಲಿಗೆ ಮಗಳನ್ನು ಬಲಿಕೊಡುವುದ 
ರಿಂದ ಬೆರಳಿಗಿಳಿದಿರಬೇಕು. ಈಗಲೂ ಆ ಭಾಗದವರನ್ನು ಬೆರಳೊಕ್ಕ ಲಿಗರೆಂದೂ ಕರೆಯುತ್ತಾರೆ. 
ಮೇಲೆ ಹೇಳಿದ ಭೈರರಾಜ ಒಂದನೆಯ ಭೈರದೇವನೆಂದು ವಸವ. ಏಕೆಂದರೆ 


೫ ಬೆಂಗಳೂರು ಕೆಂಪೇಗೌಡ, ಡಾ. ಎಂ.ವಿ. ಕೃಷ್ಣರಾವ್‌, ಪುಟ 15 


The Indian Antiquary, page 50 


20 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ ? ೨೫ 


ಅವನಿಗೆ ಸಹಾಯಕನಾಗಿದ್ದ ನಾಡ ಸೇನ ಬೋವ ಅಲಾಳ ಇಂತಹ ದುಷ ಸ ಪದ್ಧತಿಯನ್ನು ತಪ್ಪಿ 
ಸುವಲ್ಲಿ ನೆರವಾಗಿರಬೇಕೆಂದು ಕಾಣುತ್ತದೆ. 

ಕಾಲ ಬದಲಾದಂತೆ ಜನಗಳಲ್ಲಿ ಮನೆ ಮಾಡಿಕೊಂಡಿರುವ ನಂಬಿಕೆಗಳೂ ಬದಲಾಗುತ್ತಾ 
ನಡೆಯುತ್ತವೆ. ಅಂತೆಯೆ ಮರಸು ನಾಡಿನವರಲ್ಲಿ ನರಬಲಿಯ ಪದ್ಧತಿಯೂ ಮಾರ್ಪಾಡಾಯಿತು. 
ಹಿರಿಯ ಮಗಳನ್ನೇ ಬಲಿಕೊಡುತ್ತಿದ್ದವರು ಎರಡು ಬೆರಳುಗಳನ್ನು ಕೊಡಲಾರಂಭಿಸಿದರು. 
ಒಂದನೆಯ ಕೆಂಪೇಗೌಡ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿದಂತೆ ಕಾಣುತ್ತದೆ. 
ಜನರ ಮನದಾಳದಲ್ಲಿ ತಲೆತಲಾಂತರಗಳಿಂದ ಬೇರೂರಿದ್ದ ಒಂದು ಪದ್ಧತಿಯನ್ನು ಒಮ್ಮೆಲೇ 
ತೆಗೆಯುವುದು ನಿರಂಕುಶಾಧಿಕಾರಿಯಾದ ರಾಜನಿಗೂ ಕೆಲವೊಮ್ಮೆ ಕಷ್ಟ ಸಾಧ್ಯ. ಆದುದರಿಂದಲೇ 
" ಹಿಟ್ಟಿನ ಅಥವಾ ಲೋಹದ ಪ್ರತಿಮೆ ಮಾಡಿಸಿ ಬಲಿ ಹಾಕುವುದು ಮುಂದುವರಿಯಿತು. 
ರಾಜನ ವ್ಯಾಪ್ತಿಯಿಂದ ದೂರವಾದ ಗ್ರಾಮಾಂತರ ಪ್ರದೇಶಗಳಲ್ಲಿ ಬೆರಳು ಕೊಡುವ ಪದ್ಧತಿ 
ಮುಂದುವರಿದುದಕ್ಕೆ ಉದಾಹರಣೆಗಳಿವೆ. “The people may roughly be classed 
under three heads: 1) Those whose women offer the above said 
sacrifice, 2) Those who do not perform the rite, 3) Those who 
offer a golden substitute. These sections however freely inter 
marry with one another and it is only in the performance of the 
sacrifice that the difference between them exists*!. ಮೇಲಿನ ಹೇಳಿಕೆ 
ಇತ್ತೀಚಿನ ವರೆವಿಗೂ ಈ ಜನರಲ್ಲಿ ಬೆರಳನ್ನು ಬಲಿಕೊಡುವ ಪದ್ಧ ತಿಯಿತ್ತೆಂಬುದನ್ನು ಶ್ರುತ 
ಪಡಿಸುತ್ತದೆ. ಇಂದಿಗೂ ಜನಪದ ಬೈಗುಳದಲ್ಲಿ "ನಿನ್ನ ಆವುತಿ ಕೊಡ' ಎಂಬ ಮಾತು 
ಗ್ರಾಮೊಣ ಜನರಲ್ಲಿ ವಿಶೇಷವಾಗಿ ಒಕ್ಕಲಿಗರಲ್ಲಿ ಉಳಿದುಕೊಂಡಿದೆ. ಒಂದುಕಾಲಕ್ಕೆ ನರಬಲಿ 
ಯಾಗಿದ್ದುದು ಕ್ರಮೇಣವಾಗಿ ಬೆರಳು, ಪ ಕ್ರತಿಮೆ ಮುಡಿ ಕೊಡುವುದು ಹೀಗೆ ಲಯವಾಗುತ್ತಾ 
ಬಂದಿತು. ಹೀಗೆ ಆಹುತಿ ಕೊಡುತ್ತಿದ್ದ ಆ ಜಾಗಕ್ಕೆ ಆಹುತಿ ಎಂದೇ ಹೆಸರಾಯಿತು. 
ಅನಂತರ ಆವುತಿಯಾಯಿತೇ ವಿನಾ ಹಾವು-ಹತ್ತಿ ಎಂಬುದು ಸರಿಯಲ್ಲ. 
`ಬೆಂಗಳೂರು ನಗರ ನಿರ್ಮಾಣದ ಬಗೆಗೆ ಖಚಿತವಾದ ಚಾರಿತ್ರಿಕ ಆಧಾರಗಳು ದೊರೆ 
ಯುವುದಿಲ್ಲ. ಒಂದನೆಯ ಕೆಂಪೇಗೌಡನ ಕಾಲದಲ್ಲಿ ಈ ಭಾಗ ಕಾಡಾಗಿತ್ತು ಎಂದೂ ಅಲ್ಲಿ ಈ 
ಹಿಂದೆಯೇ ಒಂದು ನಗರವಿತ್ತು ಎಂದೂ ವಾದವಿವಾದಗಳೆದ್ದಿವೆ. ಅದೇನೇ ಇರಲಿ, ಬೆಂಗಳೂರು 
ನಗರದ ನಿರ್ಮಾಣದ ಬಗೆಗೆ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರುವುದು ಸಾಧ್ಯ. ಏಕೆಂದರೆ 
ಒಂದನೆಯ ಕೆಂಪೇಗೌಡ ವಿಜಯನಗರದ ಅರಸರಾದ ಕೃಷ್ಣದೇವರಾಯ ಮತ್ತು ಆಚ್ಚುತರಾಯ 
ಇವರಿಗೆ ಬಹಳ ಆಪ್ತನಾಗಿದ್ದವನು. ಇವನ ಕಾಲದಲ್ಲಿ ಯಲಹಂಕ ನಾಡು ಸಂಪತ್ತು ಮತ್ತು 
ಸಮೃದ್ಧಿಯ ನಾಡಾಗಿದ್ದಿ ತಂ. ದಕ್ಷಿಣದಿಂದ ವಿಜಯನಗರದ ಪ್ರಬಲ ರಕ್ಷಣೆಯಾಗಿದ್ದುದಂ 
ಯಲಹಂಕ ನಾಡು. ಈ ಕಾರಣದಿಂದಾಗಿ ಒಂದನೆಯ ಕೆಂಪೇಗೌಡ ಹಲವಾರು ಬಾರಿಯಾದರೂ 
ರಾಜಧಾನಿಗೆ ಭೇಟಿಕೊಟ್ಟಿರಬೇಕು. ಇದೇ ಕಾಲದಲ್ಲಿಯೇ ವಿಜಯನಗರ ಲೋಕವಿಖ್ಯಾತ 


ಹ ಗಾಗಾ ಣಾ 


2೫. The Indian Antiquary, page 51 


೨೬ ಮಾನವಿಕೆ ಕರ್ಣಾಟಕೆ 


ವಂಹಾನಗರವಾಗಿತ್ತು. ಪ್ರಾಯಃ ಈ ಅದ್ಧೂರಿಯ ರಾಜಧಾನಿ ಕೆಂಪೇಗೌಡನ ಮೇಲೆ ಬಹಳೆ * 
ಪರಿಣಾಮ ಮಾಡಿದ್ದಿರಬೇಕು. ಸ್ವಭಾವತಃ ಮಹತ್ವಾಕಾಂಕ್ಷಿಯೂ, ಸಮರ್ಥನೂ ಆಡ ೫ 
ಕೆಂಪೇಗೌಡನಿಗೆ ತಾನೇಕೆ ಇಂತಹ ಒಂದು ನಗರವನ್ನು ನಿರ್ಮಾಣ ಮಾಡಬಾರದು ಎಂದು * 


ಅನ್ನಿಸಿರಬೇಕು. ಈ ಕಾರ್ಯಕ್ಕೆ ಬೇಕಾದ ಚಕ್ರವರ್ತಿಯ ಅನುಮೋದನೆ ದೊರೆಯುವುದ 


ರಲ್ಲಿಯೂ ಅವನಿಗೇನೂ ಅನುಮಾನವಿರಲಿಲ್ಲ. ಏಕೆಂದರೆ ಒಂದನೆಯ ಕೆಂಪೇಗೌಡ ವಿಜಯ '' 
ನಗರದ ಅತ್ಯಂತ ಸಮರ್ಥನೂ ಆಪ್ತನೂ ಆದ ಸಾಮಂತ ರಾಜನಾಗಿದ್ದ. ಈ ಎಲ್ಲ ಪೂರ್ವ. 1 


ತಯಾರಿಗಳನ್ನು ಕೆಂಪೇಗೌಡ ಮಾಡಿಕೊಂಡು ಒಂದು ಸೂಕ್ತ ಸ್ಥಳ ಮತ್ತು ಒಳ್ಳೆಯ ಮುಹೂರ್ತ 


ವನ್ನು ಕಾಯುತ್ತಿದ್ದ. ಆಗ ಯಲಹಂಕದಿಂದ ಅನತಿ ದೂರದಲ್ಲಿಯೇ ಇದ್ದ ಈಗಿನ ಬೆಂಗಳೂರು ತ 
ಭಾಗ ಅವನ ಮನಸ್ಸಿಗೆ ಬಂದಿರಬೇಕು. ಈ ಭಾಗಕ್ಕೆ ಶಿವನಸಮುದ್ರ ಎಂಬ ಹೆಸರಿದ್ದಿತೆಂದೂ 
ಅದನ್ನು ವಿಜಯನಗರದ ಅರಸರು ನಗರ ನಿರ್ಮಾಣಕ್ಕಾಗಿ ಕೆಂಪೇಗೌಡನಿಗೆ ಕೊಟ್ಟರೆಂದೂ 1 
ಕೆಲವರು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಈ ಬಗೆಗೆ ಖಚಿತವಾಗಿ ಹೇಳಲು ಬರುವು | 


ದಿಲ್ಲ. ವಿಜಯನಗರದ ಅರಸರು ಶಿವನಸಮುದ್ರ) ಪ್ರಾಂತವನ್ನು ಯಲಹಂಕ ನಾಡಿಗೆ ವಹಿಸಿದ 
ಉಲ್ಲೇಖವೇನೋ ಶಾಸನಗಳಲ್ಲಿ ದೊರೆಯುತ್ತದೆ. ಆದರೆ ಅದು ಬೆಂಗಳೂರು ಮತ್ತು 
ಸುತ್ತಮಂತ್ತಲಿನ ಪ್ರದೇಶ ಎಂದು ಹೇಳಲಾಗುವುದಿಲ್ಲ. ಏಕೆಂದರೆ ರಾಜಧಾನಿ ಯಲಹಂಕಕ್ಕೆ 
ಅಷ್ಟು ಹತ್ತಿರದಲ್ಲಿದ್ದ ಭಾಗ ಕೆಂಪೇಗೌಡನ ವಂಶಸ್ಥರಿಗೆ ಸೇರಿರಲಿಲ್ಲವೆ? ಇದು ನಂಬಲಸದಳ 


ವಾದ ವಿಷಯ, ಬಹಳ ಹಿಂದಿನಿಂದಲೂ ಈ ಭಾಗಗಳೆಲ್ಲ ಯಲಹಂಕನಾಡಿಗೆ ಸೇರಿದ್ದುವೆಂಬುದಕ್ಕೆ 


ಆಧಾರಗಳಿವೆ. ಈ ಕಾರಣದಿಂದಾಗಿ ಶಿವನಸಮುದ್ರ ಎಂಬುದು ಕಾವೇರಿಯ ಪ್ರದೇಶವಾಗಿದ್ದು, 
ಅದನ್ನು ವಿಜಯನಗರದ ಅರಸರು ಯಲಹಂಕ ರಾಜರಿಗೆ ವಹಿಸಿಕೊಟ್ಟಿರಬೇಕು ಎಂದು 
ಊಹಿಸಲವಕಾಶವಿದೆ. 

ಬೆಂಗಳೂರು ನಗರವನ್ನು ಒಂದನೆಯ ಕೆಂಪೇಗೌಡ ಮೊಟ್ಟ ಮೊದಲಿಗೆ ಸ್ಥಾಪಿಸಿದನೆ 


ಅಥವಾ ಈ ಹಿಂದೆಯೇ ಅಲ್ಲಿ ಒಂದು ಗ್ರಾಮವೊ ನಗರವೊ ಇದ್ದಿತೆ, ಎಂಬ ಬಗೆಗೆ ಇತ್ತೀಚೆಗೆ ' 


ವಾದ ವಿವಾದಗಳು ನಡೆದಿವೆ. ಬೆಂಗಳೂರು ನಿರ್ಮಾಣವಾದ ಬಗೆಗೆ ಖಚಿತವಾದ ಚಾರಿತ್ರಿಕ 
ಆಧಾರಗಳು ದೊರೆಯುವುದಿಲ್ಲ ಎಂದೇ ಹೇಳಬೇಕು. ಈ ನಗರ ನಿರ್ಮಾಣದ ಬಗೆಗೆ ಮೂರು 


ಕಥೆಗಳು ಹುಟ್ಟಿಕೊಂಡಿವೆ, ಮೊದಲನೆಯದಂ ; ಒಮ್ಮೆ ಹೊಯ್ಸಳ ಚಕ್ರವರ್ತಿ ಬಲ್ಲಾಳ ಕ 


ರಾಯ ಬೇಟೆಗಾಗಿ ಈ ಪ್ರದೇಶದ ಕಾಡಿಗೆ ಬಂದ. ಮೃಗವೊಂದನ್ನು ಅಟ್ಟಿಸಿಕೊಂಡು 
ಹೊರಟ ಭರದಲ್ಲಿ ಅವನು ತನ್ನ ಹಿಂಬಾಲಕರಿಂದ ದೂರವೂ ಬೇರೆಯೂ ಆದ. ಈಗಿನ 
ಬೆಂಗಳೂರು ನಗರ ಪ್ರದೇಶಕ್ಕೆ ಬಂದಾಗ ಮೃಗ ಕಣ್ಣಿಗೆ ಕಾಣದಾಯಿತು. ಆಗ ಬಲ್ಲಾಳ 
ರಾಯ ಆಲ್ಲಿಯ ಮರವೊಂದರ ನೆರಳಲ್ಲಿ ವಿಶ್ರವಿಂಸಲಾರಂಭಿಸಿದ. ಊಟದ ಸಮಯ ಮೀರಿ, 
ಹಸಿವು ಕಿತ್ತು ತಿನ್ನ ಸಲಾರಂಭಿಸಿತು. ತಿನ್ನಲು ಏನಾದರೂ ಹಣ್ಣು ಹಂಪಲು, ಗಡೆ ಗೆಣಸು 
ದೊರೆಯುವುದೇ ಎಂದು ಆತ ಸುತ್ತಲೂ ನೋಡಿದ. ಅನತಿದೂರದಲ್ಲಿ ಹೊಗೆ ಏಳುವುದು 
ಕಂಡಿತು. ಹತ್ತಿರ ಹೋಗಿ ನೋಡಿದಾಗ ಅದೊಂದು ಗುಡಿಸಲು ಅಲ್ಲಿ ಮುದುಕಿಯೊಬ್ಬಳಿ 
ದ್ಹಳು. ಬಲ್ಲಾಳರಾಯ ಹಸಿವಿನಿಂದಾಗಿ ತಿನ್ನಲು ಏನಾದರೂ SR eG ಎಂದು ಆ 
ಮುದುಕಿಯನ್ನು ಕೇಳಿದ, ಆಕೆ ತನ್ನಲ್ಲಿದ್ದ ಬೆಂದ ಹುರುಳಿಕಾಳನ್ನು ಅವನಿಗೆ ನೀಡಿದಳು. 


ಭಳ AT 


ಯಲಹಂಕ ನಾಡ ಪ್ರಭುಗಳ ಹೊರಗಿನಿಂದ ಬಂದವರೆ ? ೨೭ 


ಇದರಿಂದ ಸಂತೃಪ್ತನಾದ ಅವನು ಇದು ಅನ್ನದೊರೆಯುವ ಪುಣ್ಯಭೂಮಿ ಎಂದು ಒಂದು ನಗರ 
ನಿರ್ಮಾಣ ಮಾಡಿದ. ಅದಕ್ಕೆ ಬೆಂದ ಕಾಳೂರು ಎಂದು ಹೆಸರಿಟ್ಟ ಕ, ಅದು ಮುಂದೆ 
ಬೆಂಗಾಳೂರಾಗಿ ಬೆಂಗಳೂರಾಯಿತು. ಎರಡನೆಯದು : ಮೇಲಿನ ಕಥೆಯನ್ನೇ ಒಂದನೆಯ 
ಕೆಂಪೇಗೌಡನಿಗೆ ಅನ್ವಯಿಸಿ ಹೇಳುತ್ತಾರೆ. ಬಹುಶಃ ಇದು ನಂಬಬಹುದಾಂತಹ ಕಥೆ. 
ಏಕೆಂದರೆ ದೂರದ ದ್ವಾರಸಮುದ್ರದಿಂದ ಬಲ್ಲಾಳರಾಯ ಇಲ್ಲಿಗೆ ಬೇಟೆಗೆ ಬಂದ ಎನ್ನುವುದ 
ಕ್ಕಿಂತ ಹತ್ತಿರದ ಯಲಹಂಕದಲ್ಲಿದ್ದ ಒಂದನೆಯ ಕೆಂಪೇಗೌಡ ಬೇಟೆಗೆ ಬಂದಿದ್ದ ಎನ್ನುವುದು 
ಹೆಚ್ಚು ಸತ್ಯವಾಗುತ್ತದೆ. ಮೂರನೆಯದು: ರಾಜನೊಬ್ಬ ಇಲ್ಲಿಗೆ ಬೇಟೆಗೆ ಬಂದ. ಆಗ 
ಮೊಲವೊಂದು ನಾಯಿಯನ್ನು ಎದುರಿಸಿ ನಿಂತಿತು. ಇದು ಗಂಡುಭೂಮಿ ಎಂದು ಅರಿತ 
' ಅವನು ಇಲ್ಲಿ ಒಂದು ನಗರ ನಿರ್ಮಿಸಿದ, (ಇಂದು ಬೆಂಗಳೂರಿನಲ್ಲಿರುವ ಹೊರಗಿನವರ ಪ್ರಭಾವ 
ಮತ್ತು ಹಾವಳಿಗಳನ್ನು ನೋಡಿದರೆ ಇದು ಸತ್ಯ ಅನ್ನಿಸಂವುದಿಲ). ಈ ಯಾವ ಕಥೆಯೂ 
ಬೆಂಗಳೂರು ನಿರ್ಮಾಣದ ಬಗೆಗೆ ಚಾರಿತ್ರಿಕ ಆಧಾರಗಳಾಗುವುದಿಲ್ಲ. 

ಬೆಂಗಳೂರು ನಗರದ ಸ್ಥಾಪನೆ ಮತ್ತು ಪ್ರಾಚೀನತೆಯ ಬಗೆಗಿನ ಮತ್ತೊಂದು ಹೇಳಿಕೆ 
ಹೀಗಿದೆ : “ಕ್ರಿ. ಶ. 900ರ ಪೂರ್ವದಲ್ಲಿ ಬೆಂಗಳೂರು ದಿವ್ಯನಗರವಾಗಿತ್ತೆಂಬುದು ಈಗಿನ 
ಬೆಂಗಳೂರಿನ ದಕ್ಷಿಣಕ್ಕೆ ಸುಮಾರು ಎಂಟು ಮೈಲಿ ದೂರದಲ್ಲಿರುವ ಬೇಗೂರು ಗ್ರಾಮದಲ್ಲಿ 
ದೊರೆತ ಶಾಸನವೊಂದರಿಂದ (ಬೆಂಗಳೂರು 83) ತಿಳಿದುಬಂದಿದೆ. ಇಲ್ಲಿಯ ನಾಗೇಶ್ವರ 
ದೇವಸ್ಥಾನದ ಮುಂಗಡೆಯ ಹಜಾರದ ಗೋಡೆಯೊಳಗೆ ಒಂದು ಜೈನ ಶಾಸನವಿದೆ. ಈ 
ಶಾಸನದಲ್ಲಿ ಬೆಂಗಳೂರು ಎಂಬ ಪದವಿದೆ88. ಮೇಲಿನ ಹೇಳಿಕೆ ಬೆಂಗಳೂರು 'ಗಂಗರ ಕಾಲದಿಂದ 
ಅಸ್ತಿತ್ವದಲ್ಲಿದ್ದಿತು ಎಂಬುದನ್ನು ಶ್ರುತಪಡಿಸುತ್ತದೆ. 1972ರಲ್ಲಿ ಕೆಂಗೇರಿಯ ವಿದ್ಯಾಪೀಠದಲ್ಲಿ 
ನಡೆದ ಬರಹಗಾರರ ಕೂಟದಲ್ಲಿ ನಾನು ಸುಮಾರು ಎರಡು ತಿಂಗಳುಗಳ ಕಾಲ ಇದ್ದೆ. ಆಗ 
ಅಲ್ಲಿಯೆ ಪಕ್ಕದ ಜಮೀನೊಂದರ ಒಡೆಯ ಚನ್ನೇಗೌಡ ಎಂಬ ವೃದ್ಧರ ಪರಿಚಯವಾಯಿತು. 
ಅವರು ತಮ್ಮ ವಂಶದ ಪೂರ್ವಿಕರ ಬಗೆಗೆ ಕಥೆಯೊಂದನ್ನು ಹೇಳಿದರು. ಅದರಂತೆ ಅವರ ಹಿರಿ 
ಯರು ಗಂಗರ ಸೇನೆಯಲ್ಲಿದ್ದರಂತೆ. ಆ ಸೈನ್ಯ ಒಮ್ಮೆ ಯುದ್ಧವೊಂದರಲ್ಲಿ ತೊಡಗಿದ್ದಾಗ 
ಅಪರು ಗಾಯಗೊಂಡರು. ಹೀಗೆ ಗಾಯಗೊಂಡ ಗಂಗರ ಬೆಂಗಾವಲು ಪಡೆಯ ಶೂರರು 
ಗಳಿಗಾಗಿ ಒಂದು ಗ್ರಾಮವನ್ನು ನಿರ್ಮಿಸಿದರು. ಅದೇ ಬೆಂಗಾವಲಾಳೂರು. ಮುಂದೆ ಅದು 
ಜನರ ಬಾಯಲ್ಲಿ ಬೆಂಗಳೂರಾಯಿತು. ಇದಕ್ಕೆ ಪೋಷಕವಾಗಿ ಇದೇ ಹೋಬಳಿಯ ಅಗರ 
ಗ್ರಾಮದ ಶಾಸನವೊಂದನ್ನು ಗಮನಿಸಬೇಕು, “Judging from the inscription 
7. ೮ IX Bangalore 70 at this village, it appears to be an old 
place, and to have been under the rule of the chicf of Nagattara, 
a subordinate of the Ganga king Satyavakya Permadi in the 9th 


Century: Inscriptidhs were in existence in the 8th century: 
The artillery practice ground is on the Agaram plain” ಕೆಂಗೇರಿಯ 


31 ಕರ್ನಾಟಕ ಇತಿಹಾಸ ದರ್ಶನ, ಪುಟ 505 
೫ ಪೊ), ಎಸ್‌. ಕೆ. ರಾಮಚಂದ್ರರಾವ್‌, ಸುಧಾ ವಾರ ಪತ್ರಿಕೆ 


೨೮ ಮಾನವಿಕ ಕರ್ಣಾಟಕ 


ಹಿರಿಯರೊಬ್ಬರು ಹೇಳಿದ ತಮ್ಮ ಪೂರ್ವಿಕರ ಕಥೆಗೂ ಇದಕ್ಕೂ ಸಂಬಂಧವಿದ್ದಂತೆ ಕಂಡು 
ಬರುತ್ತದೆ. ಅಷ್ಟೇ ಅಲ್ಲ. ವಿವಾದಕ್ಕೊಳಗಾಗಿರುವ ಬೆಂಗಳೂರು ಹೆಸರಿನ ಬಗ್ಗೆಯೂ ಇದು 
ಹೊಸ ಬೆಳಕನ್ನು ಚೆಲ್ಲುತ್ತದೆ. ಆದುದರಿಂದ ಬೆಂಗಳೂರು ಗಂಗರ ಬೆಂಗಾವಲಾಳುಗಳಿಗಾಗಿ ಸ: 
ಕಟ್ಟಿದ ಸ್ಥ ಳವಾಗಿ ಅನಂತರ ಬೆಂಗಳೂರಾಗಿದೆ ಎಂದು ಊಹಿಸಲವಕಾಶವಿದೆ. ಬೆಂದ ಕಾಳು A 
ಕಥೆಗಿಂತ "ಬೆಂಗಾವಲಾಳ್‌' ಹೆಚ್ಚು ಸ್ತವವಾಗಿ ಕಾಣುತ್ತದೆ. ಇತ್ತೀಚೆಗೆ ಸುಧಾವಾರ _ 
ಪತ್ರಿಕೆಯಂತೆ “ಕೋಟೆಯ ವೆಂಕಟೇಶ್ವರ ದೇವಾಲಯ? ಕುರಿತ ಲೇಖನವೊಂದರಲ್ಲಿ “ವೆಂಕಟೇ ಲ 
ಶ್ವರನ ಊರು ವೆಂಕಟೂರು, ವೆಂಗಳೂರು, ಬೆಂಗಳೂರಾಗಿರಬಹುದು.*_ ಬೆಂಗಳೂರು ಎಂಬ | | 
ಹೆಸರಿನ ಬಗ್ಗೆ ಇಂತಹ ಅನೇಕ ಊಹೆಗಳನ್ನು ಮಾಡಬಹುದು. ಉದಾಹರಣೆಗೆ ಕೆಂಪುಕಲ್ಲಂ ¥ 
ಕೆಂಗಲ್‌ ಆದ ಹಾಗೆ ಬೆಣಚುಕಲ್ಲು ಅಥವಾ ಬಿಳಿಯ ಕಲ್ಲು ಬೆಂಗಲ್‌ ಆಗಿ ಅನಂತರ ಬೆಂಗಲ್ಲೂರು ' 
ಬೆಂಗಳೂರಾಗಿರಬಹುದು. ಮತ್ತೊಂದು. ಇದು ಬಹಳ ಹಿಂದೆ ಜೈನಕ್ಷೇತ್ರವಾಗಿದ್ದಿತೆಂದೂ 
ಇಲ್ಲಿ ಅನೇಕ ಮುನಿಗಳು ಇದ್ದರೆಂದೂ ಚರಿತ್ರೆಕಾರರು ಹೇಳಿದ್ದಾರೆ. ಜೈನಮುನಿಗಳು ಬೆಂದ ' 
ಕಲ್ಲಿನ ಮೇಲಿನ ಮೇಲೆ ತಪಸ್ಸುಮಾಡಿದ ಕಥೆ ನಮಗೆ ದೊರೆಯುತ್ತದೆ. “ಭಟಾರರ್‌ಚರಿಗೆ ' 
ವೋದರನ್ನೆ ಗಂ ಪಿಂದೆ ಪಾಪ ಕರ್ಮಂ ಯೋಗಶಿಲೆಯ ಮೇಗುಮುಂ ಕೆಟಿಗುಮಂ ಬಳಸಿಯಂ ' 
ಪಲವುಂ ಪಿರಿಯವುಮಪ್ಪ ತಜಅಕಿಯಪುಳಿ ಗಳಂ ಕಡಿದೊಟ್ಟಿ ಕಿಚ್ಚನಿ ಸ ಸುಟ್ಟ ಕಿಚ್ಚಿನ ಬಣ್ಣ ' 
ದಂತಾಗಿ ಶಿಲೆಯ ಮಾಡಿಕ ಎಂಬಂತಹ ಹೇಳಿಕೆಗಳಿವೆ. ಆದಂದರಿಂದ ಬೆಂದಕಲ್ಲೂರಂು, ಬೆಂಗಳೂ ' 
ರಾಗಿದೆ ಎಂದು ಊಹಿಸಿದರೂ ಬೆಂಗಳೂರಿನಷೆ ಕ ಸೊಗಸಾಗಿರುತ್ತದೆ. ಆದರೆ ಇವುಗಳಿಗೆ 
ಕೊನೆಯೆಲ್ಲಿ ? ಬೆಂಗಾವಲಾಳೂರು ಬೆಂಗಳೂರಾಗಿದೆ ಎಂಬುದು ಹೆಚ್ಚು ವಾಸ್ತವಾಗಿಯೂ 
ತರ್ಕಬದ್ಧವಾಗಿಯೂ ಕಂಡುಬರುತ್ತದೆ. | 
ಬೆಂಗಳೂರು ಎಂಬ ಹೆಸರು ಗಂಗರ ಕಾಲದ ಶಾಸನಗಳಲ್ಲಿಯೇ ದೊರೆಯುವುದರಿಂದ ಆ 
ಹೆಸರಿನ ಒಂದು ಊರು ಈ ಭಾಗದಲ್ಲಿದ್ದಿತೆಂಬುದರಲ್ಲಿ ಯಾವ ಅನುಮಾನವೂ ಕಂಡುಬರುವು 
ದಿಲ್ಲ. ಇದಕ್ಕೆ ಪೋಷಕವಾಗಿ ಮತ್ತೊಂದು ಕಥೆ ಹೀಗೆ ಪ್ರಚಲಿತವಿದೆ : ಯಲಹಂಕದ ಅರಸು 
ಮನೆತನಕ್ಕೂ ಬೆಂಗಳೂರಿನ ಕೆಲವು ಹಿರಿಯ ಗೌಡರುಗಳ ಮನೆತನಕ್ಕೂ ನೆಂಟಸ್ತಿಕೆಯಿದ್ದಿ ತು. || 
ಅವರಲ್ಲಿ ಪರಸ್ಪರ ಕೊಳು ಕೊಡುಗೆಗಳು ನಡೆಯುತ್ತಿದ್ದುವು. ಒಂದನೆಯ ಕೆಂಪೇಗೌಡನ ಪತ್ನಿ .. 
ಬೆಂಗಳೂರಿನವಳು, ಈ ಕಾರಣದಿಂದಾಗಿ ಅವನು ಬೆಂಗಳೂರಿಗೆ ಆಗಾಗ ಭೇಟಿ ಕೊಡುತ್ತಿದ್ದು ' 
ದುಂಟು, ಒಂದನೆಯ ಕೆಂಪೇಗೌಡ ಪ್ರತಿ ಸಲ ವಿಜಯನಗರಕ್ಕೆ ಹೋಗಿ ಬಂದಾಗಲೂ ಅಂತಹ ' 
ಒಂದು ನಗರ ನಿರ್ಮಿಸುವ ಆಶೆ ಹೆಚ್ಚುತ್ತಲೇ ಇತ್ತು. ವಿಜಯನಗರದ ಅರಸರ ಅನುಮತಿಯೂ 
ದೊರೆತಿದ್ದಿತು. ತನ್ನ ಪತ್ನಿಯ ಊರೆಂಬ ಅಕ್ಕರೆ, ಇಲ್ಲಿನ ಪ್ರಕೃತಿ ಮತ್ತು ವಾಯುಗುಣದ 1 
ಆಕರ್ಷಣೆ ಇವುಗಳಲ್ಲಿ ಯಾವುದೋ ಅಥವಾ ಎಲ್ಲವುಗಳೋ ಕೆಂಪೇಗೌಡನಿಗೆ ಇಲ್ಲಿ ಒಂದು ' 
ಬೃಹತ್‌ ನಗರ ನಿರ್ಮಾಣ ಮಾಡುವ ಸ್ಫೂರ್ತಿಯನ್ನು ನೀಡಿರಬೇಕು. 
“ಬೆಂಗಳೂರಿನ ಉಪನಗರವಾದ ಯಶವಂತಪುರದಲ್ಲಿ ಅಗೆತ ಮಾಡಿದಾಗ ರೋಮನ್‌ 


ಚಕ್ರಾಧಿಪತ್ಯದ ಚಕ್ರವರ್ತಿ ಕ್ಯಾಲಿಗುಲನ ಅಂಕಿತವಿರುವ ಸುವರ್ಣ ನಾಣ್ಯಗಳು ದೊರೆತವೆಂದೂ 


33 ವಡ್ಡಾರಾಧನೆ, ಸಂ, ಡಿ. ಎಲ್‌, ನರಸಿಂಹಾಚಾರ್‌, ಪುಟ 114, 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ ? ರ 


ಆದ್ದರಿಂದ ಬೆಂಗಳೂರು2,000ವರ್ಷಗಳಹಿಂದೆಯೇ ಸಂಪದ್ಭರಿತವಾದ ನಗರವಾಗಿದ್ದಿ ರಬೇಕೆಂದೂ 
ಸಂಶೋಧಕರು ಸೂಚಿಸಿದ್ದಾರೆ. ಇದರಿಂದ ಬೆಂಗಳೂರು ಒಂದು ಕಾಲಕೆ ಗ ಮಹಾನಗರವಾಗಿದ್ದಿ 
ತೆಂದೂ, ಅನಂತರ ಅದು ಕಾರಣಾಂತರಗಳಿಂದ ನಾಶವಾಗಿದ್ದಿ ತೆಂದೂ ಚರಿತ್ರಕಾರರ ಅಭಿಪ್ರಾಯ 
ವೆಂದಾಗುತ್ತದೆ. ಈ ವಿಷಯವನ್ನು ತಿಳಿದಿದ್ದ ಒಂದನೆಯ ಕೆಂಪೇಗೌಡ ಆ ನಗರವನ್ನು 
ಪುನರ್ನಿರ್ಮಿಸಲು ಮನಸ್ಸು ಮಾಡಿದ. ರೋಮನ್‌ ನಾಣ್ಯಗಳು ದೊರೆತವೆಂಬ ಒಂದೇ ಕಾರಣ 
ದಿಂದ ಈ ನಗರದ ಪ್ರಾಚೀನತೆಯನ್ನು ನಿರ್ಧರಿಸಲು ಆಗುವುದಿಲ್ಲ. ಒಂದು ವೇಳೆ ಇದೊಂದು 
ಮಹಾನಗರವಾಗಿದ್ದು, ಅದು ನಾಶವಾಗಿದ್ದು, ಈ ವಿಷಯ ಕೆಂಪೇಗೌಡನಿಗೆ ಗೊತ್ತಿದ್ದಿದ್ದರೆ 
' ಅವನು ಖಂಡಿತ ಇಲ್ಲಿ ನಗರ ನಿರ್ಮಿಸುತ್ತಿರಲಿಲ್ಲ. ಹಾಗೂ ಹಾಳಾದ ಊರನ್ನು ಮತ್ತೆ 
ನಿರ್ಮಿಸುವುದು ಹಿಂದೂ ಸಂಪ್ರದಾಯಕ್ಕೆ ವಿರುದ್ಧ. ಒಂದು ವೇಳೆ ಕಾರಣಾಂತರದಿಂದ 
ಅಲ್ಲಿಯೇ ನಗರ ನಿರ್ಮಾಣ ಮಾಡಬೇಕೆಂದರೂ ಪಾಳು ಸ್ಥಳವನ್ನು ಬಿಟ್ಟು ನಿರ್ಮಿಸುತ್ತಾರೆ. 
ಅಲ್ಲದೆ ರೋಮನ್‌ ನಾಣ್ಯಗಳಷ್ಟೇ ಇಲ್ಲಿ ಒಂದು ಮಹಾನಗರವಿತ್ತೆಂಬುದನ್ನು ಪ್ರತಿಪಾದಿಸಲು 
ಒಳ್ಳೆಯ ಆಧಾರವಾಗುವುದಿಲ್ಲ. ಭಾರತ ಮತ್ತು ರೋಂ ನಡುವೆ ವ್ಯಾಪಾರ ಸಂಬಂಧವಿದ್ದಿ 
ತೆಂಬುದು ಗೊತ್ತಿರುವ ವಿಷಯ, ಅಲ್ಲದೆ ಆಗಿನ ನಾಣ್ಯಗಳು ಚಿನ್ನ ಮತ್ತು ಬೆಳ್ಳಿಯವಾದಂ 
ದರಿಂದ ಜನರು ಅವುಗಳನ್ನು ಹೂಳಿಡುತ್ತಿದ್ದರು. ರೋಂ ನಾಣ್ಯಗಳು ಗಂಗರ ಬೆಂಗಾವಲಾಳು 
ಗಳಿಗೆ ಯಾವುದೋ ಯುದ್ಧ ಸಮಯದಲ್ಲಿಯೋ ಕಾಣಿಕೆಯಾಗಿಯೋ ದೊರೆತು ಅವರು ಅವು 
ಗಳನ್ನು ಹೂಳಿಟ್ಟಿರಬೇಕು. ಅಂತಹ ನಾಣ್ಯಗಳು ದೊರೆತಿರಲೂ ಸಾಧ್ಯ. ಈ ಜಾಗದಲ್ಲಿ 
ಮಹಾನಗರವೊಂದಿದ್ದ ಬಗೆಗೆ ಅವಶೇಷಗಳು ದೊರೆಯದೆ ಕೇವಲ ನಾಣ್ಯಗಳಿಂದ ತೀರ್ಮಾನಕ್ಕೆ 
ಬರಲು ಆಗುವುದಿಲ್ಲ. ಆದುದರಿಂದ ಗಂಗರ ಬೆಂಗಾವಲು ಪಡೆಯ ವೀರರಿಗಾಗಿ ನಿರ್ಮಾಣಗೊಂಡ 
ಬೆಂಗಳೂರು ಒಂದನೆಯ ಕೆಂಪೇಗೌಡನಿಂದ ನಗರವಾಗಿ ಪರಿವರ್ತಿತವಾಗಿ ಯಲಹಂಕನಾಡಿನ 
ಮೂರನೆಯ ರಾಜಧಾನಿಯಾಯಿತೆಂದು ಹೇಳಬಹಂದಂ. 

ಒಂದನೆಯ ಕೆಂಪೇಗೌಡನನ್ನ ಆನೆಗೊಂದಿಯಲ್ಲಿ ಸೆರೆಯಲ್ಲಿಟ್ಟ ಪ್ರಸಂಗವೊಂದನ್ನು 
ಚರಿತ್ರಕಾರರು ಉಲ್ಲೇಖಿಸುತ್ತಾರೆ. “One day, on the advice of the all- 
powerful Rama Raya. emperor Sadasiva Raya summoned Kempe 
Gowda to the imperial court. And, on his arrival at Vijaya- 


nagar Rama Raya had him seized and threw him into ೩ prison 
at Anegundi.?*” ಈ ಬಂಧನಕ್ಕೆ ಕಾರಣ ಅವನು ಚಲಾವಣಗೆ ತಂದ ಭೈರವ ನಾಣ್ಯ 


ಗಳು. ಬೆಂಗಳೂರು ನಗರ ನಿರ್ಮಾಣದ ತರುಣದಲ್ಲಿಯೇ ಯಲಹಂಕ ನಾಡು ಭೀಕರ ಕಾವಂ 
ವನ್ನೆದುರಿಸಬೇಕಾಯಿತೆಂದೂ ಆ ಕ್ಲಿಷ್ಟ ಪರಿಸ್ಥಿತಿಯನ್ನೆದುರಿಸಲು ಸ್ವತಂತ್ರವಾಗಿ ನಾಣ್ಯ 
ಚಲಾವಣೆ ತರಬೇಕಾಯಿತೆಂದೂ ಇದರಿಂದ ಕುಪಿತಗೊಂಡ ರಾಮರಾಯ ಕೆಂಪೇಗೌಡನನ್ನು 
ಬಂಧನದಲ್ಲಿರಿಸುವಂತೆ ಪ್ರೇರೇಪಿಸಿದನೆಂದೂ ತಿಳಿದುಬರುತ್ತದೆ. ಹೀಗೆ ಒಂದನೆಯ ಕೆಂಪೇಗೌಡ 
ಬಂಧನದಲ್ಲಿದ್ದಾಗ, “Therefore, Yelahanka nadu, along with the newly 


_————————————— 


25 Bangalore through Centuries: M. Fazulal Hasan page 15 


೩೦ ಮಾನವಿಕ ಕರ್ಣಾಟಕ 


built fort Bangalore, became part of Channapattana Prinici- 
pality by an imperial 66070636 ಆದರೆ ಈ ಘಟನೆಗೆ ಸಂಬಂಧಿಸಿದಂತೆ ಯಾವ 
ಆಧಾರಗಳೂ ದೊರೆಯುವುದಿಲ್ಲ. ಒಂದನೆಯ ಕೆಂಪೇಗೌಡ ಬೆಂಗಳೂರನ್ನ ನಿರ್ಮಿಸ 
ಕಾಲಕ್ಕೆ ಅವನ ಮಗ ಇಮ್ಮಡಿ ಕೆಂಪೇಗೌಡ ಆಗಲೇ ವಯಸ್ಸಿಗೆ ಬಂದಿದ್ದ. ಒಂದು ವೇಳೆ 
ಯಲಹಂಕ ನಾರನ್ನು ಚನ್ನಪಟ್ಟಣದ ಹ್ಯೂ ಮಾಡಿದ್ದರೆ ಈತ ಸುಮ್ಮ: ನಿರುತ್ತಿದ್ದನೆ ? ' 
ಎಂಬುದು ಚೂರ್‌ ಗೂ ವಿಷಯ. ಮತ್ತೊಂದು ಗಮನಿಸ ಬೇಕಾದ "ಎಷಯವಂದಕ್ಕೆ 
ಕೆಂಪೇಗೌಡ ಚಲಾವಣೆಗೆ ತಂದನೆಂದು ಜತ ನ ಭೈರವ ನಾಣ್ಯ ಈವರೆಗೆ ದೊರೆಯದೇ. 
ಇರುವುದು. ಕ್ಯಾಲಿಗುಲನ ಅಂಕಿತವಿರುವ ರೋಮನ್‌ ನಾಣ್ಯಗಳು ಬೆಂಗಳೂರಿನಲ್ಲಿ ದೊರೆಯ” 
ಬಹುದಾದರೆ ಇತ್ತೀಚೆಗೆ ಜಾರಿಗೆ ತಂದ ಭೈರವನಾಣ್ಯವೇಕೆ ದೊರೆಯುವುದಿಲ್ಲ? ಹೀಗಾಗಿ 
ಕೆಂಪೇಗೌಡ ಸ್ವತಂತ್ರ ನಾಣ್ಯ ಚಲಾವಣೆಗೆ ಪ್ರಯತ್ನಿಸಿದನೆ? ಅಥವಾ ಚಲಾವಣೆಗೆ ತಂದಸೆ' 
ಎಂಬುದು ಭೈರವನಾಣ್ಯವೊಂದು ದೊರೆಯುವ ವರೆಗೆ ಸಮಸ್ಯೆಯಾಗಿಯೇ ಉಳಿಯಬೇಕಾಗಃು 
ತ್ತದೆ. 

ಭೈರವ ನಾಣ್ಕವನ್ನು ಟಂಕಿಸಿದ್ದಕ್ಕಿಂತ ಬೆಂಗಳೂರು ನಗರ ಮತ್ತು ಕೋಟೆಯ 
ನಿರ್ಮಾಣ ಒಂದನೆಯ ಕೆಂಪೇಗೌಡ ಮತ್ತು ವಿಜಯನಗರದ ಮದ್ಯೆ ವಿರಸವನ್ನುಂಟುಿ 
ಮಾಡಿರುವ ಸಾಧ್ಯತೆ ಕಂಡುಬರುತ್ತವೆ. ಬೆಂಗಳೂರು ನಿರ್ಮಾಣಕ್ಕೆ ಕೇಂದ್ರದಿಂದ ಅನುಮತಿ 
ದೊರೆತಿದ್ದಿತಾದರೂ, ಇಂತಹ ಭವ್ಯ ನಗರವನ್ನು ಸಾಮಂತನೊಬ್ಬ ನಿರ್ಮಿಸಿಯೂನೆಂಡು 
ಅವರಿಗೆ ಅನ್ನಿಸಿರಲಿಲ್ಲ. ಇದರೊಂದಿಗೆ ಚನ್ನಪಟ್ಟಣದ ಜಗದೇವರಾಯನ ಮುಂದಾಳುತನದಲ್ಲಿ 
ಅನೇಕ ಪಾಳೆಯಗಾರರು ಕೆಂಪೇಗೌಡನ ವಿರುದ್ಧ ರಾಮರಾಯನಲ್ಲಿ ದೂರು ಹೇಳಿ ಅವನು ಈ 
ಕೋಟೆಯ ನಿರ್ಮಾಣ ಸ್ವತಂತ್ರವಾಗುವ ಹುನ್ನಾರೆಂದರು. ಇದು ಪ್ರಾಯ: ವಿಜಯನಗರದ 
ಅರಸರಲ್ಲಿ ಆಸಮಾದಾನವನ್ನುಂಟುಮಾಡಿರಬೇಕು. ಆಗಿನ ಕಾಲದಲ್ಲಿ ಭೀಕಾರವಾದ ಕ್ಷಾವಂ 
ವುಂಟಾಯಿತೆಂಬ ಬಗ್ಗೆಯೂ ಅನುಮಾನವಿದೆ, “ There was a terrible famine 
in the ಗಹ! in 1475 A. 0. 1 15 said to have lasted for two 
years, Parts of the Vijayanagar kingdom should have suffered 
from it asthe telugu country, now forming part of the 
Krishna and Guntur; appears to have baen ravaged by it How. ಕ 
far it extended into the interior and whether it affected an 
part of South India proper is not known.” ಮೇಲಿನ ಹೇಳಿಕೆ ಯಲಹಂ 
ನಾಡು ಭೀಕರ ಕ್ಷಾಮಕ್ಕೆ ತುತ್ತಾಗಿರಲಿಲ್ಲವೆಂಬುದನ್ನು ಪ್ರತಿಪಾದಿಸುತ್ತದೆ. ಆದರೆ 
ಬಂಧನದ ಘಟನೆಯ ಹಿನ್ನೆಲೆ ಮುನ್ನೆಲೆಗಳೇನು ಎಂಬ ವಿಚಾರ ಸಮಸೆ ೈಯಾಗಿಯೇ ಉಳಿ 
ಯುತ್ತದೆಯಾದರೂ ವಿಜಯನಗರದ ಆಡಳಿತದ ಮೇಲೆ ಉಂಟಾದ ವೆ ಪರೀತ ಗಳಲ್ಲಿ ಡೆ 


36 Bangalore through Centuries, M. Fazlul Hasan page 15 


Mysore Gazetteer, Hayavadana Rao, Vol. 11, p. 1608 


27 


ಯಲಹಂಕ ನಾಡ ಪ್ರಭಃಗಳು ಹೊರಗಿನಿಂದ ಬಂದವರೆ ? ೩೧ 


ಸಾಮಂತ ರಾಜ್ಯವಾದ ಯಲಹಂಕ ನಾಡಿಗೂ ಅನ್ವಯವಾಗಿ ಈ ರೀತಿಯ ಅಭಿಪ್ರಾಯಗಳು 
ಹುಟ್ಟಿ ಕೊಂಡಿರಬೇಕು. 


ಬೆಂಗಳೂರು ನಗರ ನಿರ್ಮಾಣಕ್ಕೆ ವಿಜಯನಗರ ಅನುಮತಿ ನೀಡಿದ ಬಗೆಗೂ ಸಹ 


'ಏ್‌ 
ವಾದ ಆಧಾರಗಳು ದೊರೆಯುವುದಿಲ್ಲ. ವಿಜಯನಗರದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ 
1509ರಲ್ಲಿ ಪಟ್ಟಕ್ಕೆ ಬಂದ. ಆತನು ಆಡಳಿತವನ್ನು ವಹಿಸಿಕೊಂಡ ಕೂಡಲೆ ಉಮ್ಮತ್ತೂ 
ರಿನ ಮೇಲೆ ದಂಡೆತ್ತಿ ಬಂದ. ಏಕೆಂದರೆ ಉಮ್ಮತ್ತೂರಿನ ರಾಜರು ಸ್ವತಂತ್ರರಂತೆ ವರ್ತಿಸು 
ತ್ತಿದ್ದರು. ಈ ಭಾಗದ ಮೇಲೆ ತನ್ನ ಹತೋಟಿಯನ್ನು ಮತ್ತೆ ಗಳಿಸಿಕೊಂಡು ಅದರ ಆಡಳಿತ 


ವನ್ನು ಯಲಹಂಕನಾಡಿನ ದೊರೆಗಳಿಗೆ ವಹಿಸಿಕೊಟ್ಟ ಉಲ್ಲೇಖವಿದೆ. “Devanahalli 81 


va KC 3 bem 2 KA 


Dated in 1425 A.D refer to the grant of a village in the Shivana- 
samudram sime of the yelahanaka nad, part of the present Banga- 


lore District was in those times and long after known as Shivana 


samudra sime**” ಅಂದರೆ ಈ ಹೇಳಿಕೆಯಂತೆ ಕೃಷ್ಣದೇವರಾಯನಿಗಿಂತ ಮುಂಚಿಯೆ 
ಈ ಭಾಗದ ಒಂದು ಹಳ್ಳಿ ಯಲಹಂಕನಾಡ ಪ್ರಭುಗಳಿಗೆ ದೊರೆಯಿತು. ಆದರೆ “5೧1/88 
samudra sime of Yelahanka nad” ಎಂಬ ಮಾತು ಈಗಾಗಲೇ ಅದು 
ಯಲಹಂಕ ನಾಡಿನ ಒಂದು ಭಾಗವಾಗಿತ್ತೆಂಬುದನ್ನು ಸೂಚಿಸುತ್ತದೆ. ಉಮ್ಮತ್ತೂರಿನ 
ರಾಜರ ಆಡಳಿತಕ್ಕೆ ಬರುವುದಕ್ಕಿಂತ ಮೊದಲಃ “ಸ್ಹ sub - division caused 


‘Chikkagangavadi or the lesser gangvadi occupied the valey of 


the Shimsha, with Honganur Channapattana as its chief town, 
ಎಂಬ ಹೇಳಿಕೆಯೂ ದೊರೆಯುತ್ತದೆ, ಅಂದರೆ ಗಂಗರ ಕಾಲದಿಂದಲೂ ಈ ಭಾಗ ಅಭಿವೃದ್ದಿ 
ಹೊಂದಿದ್ದುದಾಗಿ ತಿಳಿಯುತ್ತದೆ. “|n Bangalore 79 dated about 870 A.D. 
Sathavakya Il is mentioned. During his reign the nagattaru chief 
is said to have fixed sluices to two tanks at Agara (Near 
Bangalore east) and constructed a third. Bangalore 83 dated 
about 890 A.D Ereyappa is referred to as ruling over the 
Cಂuntry.”3 ಇದರಿಂದ ಹೊಯ್ಸಳರು ಮತ್ತು ವಿಜಯನಗರ ಅರಸರ ಕಾಲದಲ್ಲಿ 
ಬೆಂಗಳೂರು ದಂಡಕಾರಣ್ಯವಾಗಿತ್ತೆಂಬ ವಾದ ಬಿದ್ದು ಹೋಗುತ್ತದೆ. ಗಂಗರ ಕಾಲದಿಂದಲೂ 
ಈ ಭಾಗ ಅಭಿವೃದ್ಧಿಯಲ್ಲಿದ್ದ ವಿಷಯ ಸ್ಪಷ್ಠ ಶವಾಗುತ್ತದೆಯಷ್ಟೆ ಕ ಅಲ್ಲ, ಬೆಂಗಾವಲಾಳೂರು 
ಎಂಬ ಹೆಸರಿಗೆ ಒತ್ತಾಸೆಯಾಗುತ್ತದೆ. ಈ ಯಾವ ಹೇಳಿಕೆಗಳಲ್ಲಿಯೂ ವಿಜಯನಗರನಗರ 
ನಿರ್ಮಾಣಕ್ಕಾಗಿ ಯಲಹಂಕನಾಡ ದೊರೆಗೆ ಅನುಮತಿ ನೀಡಿದ ಸ್ಪಷ್ಟ ಉದಾಹರಣೆ 
ದೊರೆಯುವುದಿಲ್ಲ. ಈ ಕಾರಣಗಳಿಂದಾಗಿ ಒಂದನೆಯ ಕೆಂಪೇಗೌಡ ಒಟ್ಟಾರೆ 
ಒಂದು ನಗರ ನಿರ್ಮಾಣದ ಅನುಮತಿ ಪಡೆದು. ಬೆಂಗಳೂರನ್ನು ನಿರ್ಮಿಸಿರಬೇಕಂ. 
NR ಕ 

2 Mysore Gazetteer, Hayavadana Rao, vol V, page’ 41. 

39 ಅದೇ, ೩8೦ 37 

39 ಅದೇ, [೩9 38 


೩೨ ಮಾನವಿಕ ಕರ್ಣಾಟಕ 


ಬೆಂಗಳೂರು ನಗರವನ್ನು ನಿರ್ಮಿಸಿದ ಒಂದನೆಯ ಕೆಂಪೇಗೌಡ ಮತ್ತು ಆವನ ಅನಂತರ 
ಬಂದ ಅವನ ವಂಶದವರು ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಇವುಗಳಲ್ಲಿ ಈಗ 
ಕೋಟೆಯ ವೆಂಕಟೇಶ್ವರ ದೇವಾಲಯವಾಗಿರುವ ಒಂದು ಗುಡಿ ಇತಿಹಾಸದ ದೃಷ್ಟಿಯಿಂದ ಇಲ್ಲಿ 
ಉದ್ಭರಣಯೋಗ್ಯವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರದ ಇತಿಹಾಸವೂ" 
ಬದಲಾಗುತ್ತದೆ. ಚರಿತ್ರಕಾರರು, “1687ರಲ್ಲಿ ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು 
ಮೂರು ಲಕ್ಷರೂಪಾಯಿಗಳಿಗೆ ಕೊಂಡುಕೊಂಡರು?!” ಎಂದುಹೇಳಿದ್ದಾರೆ. ಅವರೇ ಬೇರೊಂದು 
ಸಂದರ್ಭದಲ್ಲಿ "ಮುಮ್ಮಡಿ ಕೆಂಪೇಗೌಡನ ಮೊಮ್ಮಗನಾದ ಮುಮ್ಮಡಿ ಕೆಂಪವೀರಪ್ಪಗೌಡ 
ಮೂರನೆಯ ಕೆಂಪೇಗೌಡನೆಂದು ಹೆಸರು ಹೊತ್ತು 1795ರಲ್ಲಿ ಪಟ್ಟಕ್ಕೆ ಬಂದನು. ಇಪ್ಪತ್ತ 
ಮೂರು ವರ್ಷಗಳ ಕಾಲ ಮಾತ್ರ ರಾಜ್ಯವಾಳಿದರೂ ಮೂಗಡಿಯ ಮನೆತನದ ಕೊನೆಯ 
ದೊರೆಯೂದರೂ ಇವನು ತನ್ನ ತಂದೆ ಅಜ್ವರಿಗಿಂತ ಹೆಚ್ಚು ಖ್ಯಾತಿ ಪಡೆದ ಇವನ ಕಾಲ ದಕ್ಷಿಣ 
ಪ್ರಾಂತದ ಪರ್ವಕಾಲವಾಗಿತ್ತು. ಆಗ ವಿಜಯನಗರ ಚಕ್ರಾಧಿಪತ್ಯ ಅಳಿದಿತ್ತು. ಸಾಮಂತರಾಜರು ' 
ಪ್ರತಿಯೊಬ್ಬರೂ ತಮ್ಮತಮ್ಮ ರಾಜ್ಯಕ್ಕೆ ತಾವೇ ದೊರೆಗಳೆಂದುಕೊಂಡಿದ್ದರು. ನೆರೆರಾಜ್ಯಗಳ ' 
ಸುಲಿಗೆಗೆ ತೊಡಗಿದ್ದ ಸ್ವೇಚ್ಛಾಚಾರಿಗಳಾಗಿದ್ದರು. ಮೈಸೂರಿನ ಅರಸರಾದ ಒಡೆಯರ 
ಮನೆತನದವರೂ ಸ್ವತಂತ್ರರಾಗಿ ತಮ್ಮ ರಾಜ್ಯವನ್ನು ವಿಸ್ತರಿಸುವ ಹಂಬಲವನ್ನು 
ಹೊಂದಿದ್ದರು. ಸೀರ್ಯದ ನವಾಬರು, ಮರಾಠರು ಮೈಸೂರಿನವರು-ಇವರು ಮೂವರೂ 
ಕೆಂಪೇಗೌಡನ ಸುಭಿಕ್ಷರಾಜ್ಯ, ಸುಸಜ್ಜಿತ ಸೈನ್ಯ ಪ್ರವರ್ಧಮಾನವಾಗುತ್ತಿದ್ದ ಬೆಂಗಳೂರು; ' 
ಮಾಗಡಿ ಸಾವನದಂರ್ಗಗಳನ್ನ ಕಂಡು ಅಸೂಯೆಗೊಂಡಿದ್ದರು??” ಈ ಹೇಳಿಕೆಗಳಲ್ಲಿ | 
ಪರಸ್ಪರ ವಿರುದ್ಧಾಭಿಪ್ರಾಯಗಳನ್ನು ಕಂಡಾಗ ಇವುಗಳಲ್ಲಿ ಯಾವುದು ಸರಿ ಎಂಬ ಅನುಮಾನ ತಲೆ 
ದೋರುತ್ತದೆ. ವಾಸ್ತವನಾಗಿ ಚಿಕ್ಕದೇವರಾಜ ಒಡೆಯರು ಮರಸು ನಾಡಿನ ಮೇಲೆ ಯುದ್ಧ 
ಮಾಡಿದ ಉಲ್ಲೇಖ ದೊರೆಯುತ್ತದೆ, | 1 
ಒಂದು ದೆಸೆಯೊಳ್‌ ತುರುಕರೊನ್ನು ಕಡೆಯೊಳ್‌ಮೊಜಿಸ 
ರೊಂದೆಸೆಯೊಳಾರೆಯರ ಬಿಂದಮಳಿವಿಂ ಬೇ 
ರೊಂದು ಬಟಿಯೊಳ್‌ ತಿಗುಳರೊಂದಿರವಿನೊಳ್‌ ಕೊಡಗ 
ರೊಂದು ಕೆಲದೊಳ್‌ ಮಲೆವರೊಂದುವೆರೆದೆಲ್ಲರ್‌ 
ಸಂದಣಿಸಿ ಕಾಳಗಕೆ ಮುಂದುವರಿವನ್ನ ವದ ; 
ಟಿಂದವರ ತಟ್ಟುಗಳ ಪಂದಲೆಗಳಂ ದಿಗ್‌ 
ಬೃಂದಬಲಿಯಿತ್ತು ನಲವಿಂದೆ ಚಿಕದೇವನೃಪ ' 
ನಂದ ಮಿಗೆ ಪೆರ್ಜಸಮನೊಂದಿ ಸೊಗವಾಟುಂಕಿಕಿ 


ಕರ್ನಾಟಕದ ಇತಿಹಾಸ ದರ್ಶನ, ಎಂ. ವಿ. ಕೃಷ್ಣರಾವ್‌; ಪುಟ 535 
88 ಅದೇ, ಪ್ರಣ 514 
ತಿತಿ ಚಿಕ್ಕದೇವರಾಜ ಬಿನ್ನಪ, ಸಂ. ರಾಜರತ್ನಂ, ಪುಟ ೬ 


| 
' 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ ? ೩೩ 


ಮೇಲಿನ ಪದ್ಯ ಚಿಕ್ಕದೇವರಾಜರು ಮರಸುನಾಡು ಅರ್ಥಾತ್‌ ಯಲಹಂಕ ನಾಡಿನೊಂದಿಗೆ ಯುದ್ಧ 
ಮಾಡಿದ ಪ್ರಸಂಗದನ್ನು ಹೇಳುತ್ತದೆ. ಚಿಕ್ಕದೇವರಾಜ ಚನ್ನಪಟ್ಟಣದ ಬಳಿ ಮರಸುನಾಡಿನ 
ಬೇಡ ಪಡೆಯನ್ನು ಎದುರಿಸಿದ ಪ್ರಸಂಗವನ್ನು ಈ ಹಿಂದೆ ಉದಾಹರಿಸಲಾಗಿದೆ. 


ಇಮ್ಮಡಿ ಕೆಂಪೇಗೌಡ ಅದುವರೆಗೆ ನಡೆದುಕೊಂಡು ಬಂದಿದ್ದ ಸರ್ವಧರ್ಮಸಮನ್ವ 
ಯವನ್ನು ತ್ಯಜಿಸಿ ಶೈವದತ್ತ ಹೆಚ್ಚು ಒಲಿದಂತೆ ಕಾಣುತ್ತದೆ. ಮಾಗಡಿ ಮತ್ತು ಬೆಂಗಳೂರುಗಳಲ್ಲಿ 
ಈತ ಕಟ್ಟಿಸಿದ ಜು ಲಯಗಳು. ಇದಕ್ಕೆ ಸಾಕ್ಷಿಯಾಗಿವೆ ಇದಕ್ಕೆ ಕಾರಣ ಹೀಗಿದೆ. ಅನಾದಿ 
ಕಾಲದಿಂದಲೂ ಒಕ್ಕಲಿಗರು ವೈಷ್ಣವ ಮತ್ತು ಶೈವಗಳೆರಡನ್ನೂ ಸಮವಾಗಿ ಕಂಡವರು. 


ಯಲಹಂಕದ ರಾಜರು ಭೈರವಾರಾಧಕರು. ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣ ನವರಿಂದ 
ಣ 


ವೀರಶೈ ವಮತ ಸ್ಥಾ ಪನೆಯಾದನಂತರ ಅನೇಕ ಒಕ್ಕಲಿಗರು ಆ ಕಡೆಗೆ ಆಕರ್ಷಿತರಾದರೆಂಬುದು 


ಎ 


ವಾಸ್ತವಸಂಗತಿ. ವೀರಶೈ ವ ಪ್ರಬಲವಾದಂತೆಲ್ಲಾ ಭೆ ಥೈ ರವಸಂಪ್ರದಾಯ ಕುಗ್ಗುತ್ತಾ ಬಂದಿರುವು 


ದನ್ನು ಕಾಣುತ್ತೇವೆ. ನಾಥಪ `೦ಥದಮಠಮಾನ್ಯಗಳು ಕಾಪಾಲಿಗರ ವಶವಾಗಿ ರಜೋಗುಣದ 


ಕೇಂದ್ರಗಳಾದವು. ಪಶುಬಲಿ, ಬಂಗಿ, ಸುರೆ ಜ್‌ ಹಾವಳಿ ಅತಿಯಾಯಿತು. ಗೌರವ 
ಸ್ಥರು ಇಂತಹ ಮಠಮಾಾನ್ಯಗಳಿಂದ ದೂರವಿರಲು ತೊಡಗಿದರು. ಹೀಗಾಗಿ ಇಮ್ಮಡಿ ಕೇಂಪೇ 


ಗೌಡ ಮತ್ತು ಅವನ ನಂತರದ ದೊರೆಗಳು ವೀರಶ್ಕೆವದತ ಹೆಚ್ಚು ಒಲವನ್ನು ತೋರುತ್ತ 


ಸ 


ಬಂದರು. ಇದು ವೈಷ್ಣವರಿಗೆ ಸಹಿಸದಾಯಿತು. ಯಲಹಂಕ ನಾಡಿನ ಮಹಾಮನೆಗೆ ಧಾರ್ಮಿಕ 
ಆಂದೋಲನದ ಕಿಡಿ 4 ನಿಧನವಾಗಿ ಕವರಲಾರಂಬಿಸಿತು. 


ಇವ್ಯಗಳು ಮತ್ತು ಚರಿತ್ರೆಗಳಲ್ಲಿ ಅನೇಕ ವಿಚಾರಗಳನ್ನು ಮುಚ್ಚಿ 


ಹಾಕಲಾಗಿದೆ ಅಥವಾ ಬದಲಾಯಿಸಿ ಬರೆಯಲಾಗಿದೆ ಅನ್ನಿಸುತ್ತದೆ. ಮಾಗಡಿ ದೊರೆಗಳಿಗೆ 


ಸಂಬಂಧಿಸಿದಹಾಗೆ ನಮ್ಮಲ್ಲಿ ವಿಪುಲವಾದ ಜನಪದಸಾಹಿತ್ಯ ದೊರೆಯುತ್ತದೆ. ಈ ಜನಪದ 
ಸಾಹಿತ್ಯದಲ್ಲಿ ಇಮ್ಮಡಿ ಕೆಂಪೇಗೌಡ ಮತ, ಅವನ ನಂತರದ ದೊರೆಗಳ ವಿರುದ್ಧ ನಡೆದ ಧಾರ್ಮಿಕ 
ಸಂಚಿನ ಎಳಿಗಳು ದಟ್ಟವಾಗಿಯೇ ದೊರೆಯುತ್ತವೆ. ಮೊದಲಿಗೆ ರಂಗನಾಥನ ಭಕ್ತನಾಗಿದ್ದ 
ಮಾಗಡಿಯ ದೊರೆ ಸೋಮೇಶ್ವ ರನ ಭಕ್ಕನಾಗುವಂತೆ ಮಾಡಲಾದ ಕಥೆಯೊಂದು ಹೀಗಿದೆ. 
ಒಂದು ದಿನ ಎಂದಿನಂತೆ ದೊರೆ ದೇವಾಲಯಕ್ಕೆ ರಂಗನಾಥನ ಪೂಜೆಗಾಗಿ ಹೋದ. ಪೂಜೆಯನಂತರ 
ಪೂಜಾರಿ ಪುಟ್ಟಣ್ಣ ತೀರ್ಥವನ್ನು ರಾಜ ಜನಿಗೆ ಕೊಟ್ಟ. ಇನ್ನೇನು ಅದನ್ನು ತೆಗೆದುಕೊಳ್ಳ ಬೇಕು. 
ಅಷ್ಟರಲ್ಲಿ ರಾಜನ ಕಣ್ಣಿಗೆ ಬಿಳಿಯ ಕೂದಲೊಂದು ಕಂಡಿತು. ಕೂಡಲೇ ಅವನು ಪೂಜಾರಿಯನ್ನು 
ಇದೇನೆಂದು ಕೇಳಿದ. ಪೂಜಾರಿ ನಮ್ರನಾಗಿ ರಂಗನಾಥನಿಗೆ ವಯಸ್ಸಾ ಯಿತು. ಅವನ ತಲೆಯ ನರೆ 
ಮ ದು 


ಗೂದಲು ಎಂದ. ಸರಿ ಮುದಿಯಾದ ರಂಗನಾಥನಿಂದ ಇನ್ನೇನೂ ಉಪಯೋಗವಿಲ್ಲವೆಂದು ದೊರೆ 
ಳ್‌ ರ್ಮ್‌ ಎ ೧, [a 
ಸೋಮೇಶ್ವರನತ್ತ ನಡೆದ. ಆದರೆ ರಂಗನಾಥ ಅವನ ಕನಸಿನಲ್ಲಿ ಬಂದು ತನ್ನನ್ನು ಬಿಡದೆ ಸೇವಿಸ 


“ ನಿನಗೆ ಸಕಲ ಭಾಗ್ಯವನೆಲ್ಲ ಉಂಟುಮಾಡಿ ಕೊಡುತೀನಿ 
ಹ್‌ ಮಗನೆ ನನ್ನ ದೊಂದು ಸೇವೆಯ ಚಂದದಿಂದ ಮಾಡಿಸಯ್ಯಾ 
ಖೆ vw pS wd ef vd ಹ A | 
ನನಗೆ ಏಳು ಪೂಜೆಯ ಮಾದಿಸಯಾ, ಏಳುತಳಿಗಿಯ ಮಾಡಿಸಯ್ಯಾ 


೩೪ : ಮಾನವಿಕ ಕರ್ಣಾಟಕ 


ಅಯ್ಯಾ ಮಾಗುಡಿಯ ರಂಗಧಾಮ ವನನೆಸಾ ಮಿ ರಂಗಧಾಮ 
ಇಷ್ಟೋದು ಮಾತಹೇಳಿ ಮಾಯವಾಗಿ ಹೋದುನಲ್ಲೋಕ4 


ಆದರೂ ಏನೂ ಪ್ರಯೋಜನವಾಗಲಿಲ್ಲ. ಮಾಗಡಿಯ ದೊರೆ ಶೈವದತ್ತ ತನ್ನ ಹೆಜ್ಜೆಯನ್ನು " 
ಮುಂದುವರಿಸಿದ. ಆಗ ವೈಷ್ಣವರಿಗೆ ಎಂತಹ ಕೋಪಉಂಟಾಖಯಿತು, ಅವರು ಹೇಗೆ ಮಾತನಾಡ 
ಕೊಂಡರೆಂಬುದನ್ನು ಜನಪದ ಗಾಯಕರಿಂದಲೇ ಕೇಳಬೇಕು. ಅವರು ಅದನ್ನು ನಾನಾ; 
ರೀತಿಯಲ್ಲಿ ವಿಸ್ತರಿಸಿ ಹಾಡುತ್ತ ಹೋಗುತ್ತಾರೆ. 

ಅಯ್ಯ ಬ್ರಾಹ್ಮಣರು ಏನಂತ ಮಾತನ್ನು ಆಡುತಾರೆ 

ಇವನ ಸಿರಿತನ ಅಡಗಬೇಕು ಇವನ ದೊರೆತನ ಅಡಗಬೇಕು 

ಇವನ ದರಬಾರು ಅಡಗಬೇಕು ದವಲತ್ತು ಅಡಗಬೇಕು3 

ಹೀಗೆಯೇ ಈ ಧಾರ್ಮಿಕ ಪಿತೂರಿ ಮುಂದುವರಿದು ಯಲಹಂಕ ರಾಜ್ಯವನ್ನು 
ಅವನತಿಯತ್ತ ಒಯ್ಯುತ್ತದೆ. ನ 

ಬೆಂಗಳೂರಿನಲ್ಲಿರುವ ಕೋಟೆಯ ವೆಂಕ£`ರಮಣಸ್ವಾಮಿ ದೇವಾಲಯ ಒಂದನೆಯ 
ಕೆಂಪೇಗೌಡ ಕೋಟೆಯ ರಕ್ಷಣೆಗಾಗಿ ನಿರ್ಮಿಸಿದ ಕಾಲಭೈರವ ದೇವಾಲಯ. ಭೈರವನಿಗೆ 
ಬಾಗಿಲ ಭೈರವ ಎಂಬ ಅಂಕಿತವೂ ಇದೆ. ಮೈಸೂರು ಅರಸರು ' ಬೆಂಗಳೂರು ಅವರ ವಶಕ್ಕೆ. 
ಬೇದನಂತರ ಅಂದರೆ ಮುಮ್ಮಡಿ ಕೆಂಪವೀರಪ್ಪಗೌಡನ ನಂತರ ಆ ಗುಡಿಯಲ್ಲಿ ವೆಂಕಟೇಶ್ವರ 
ಪ್ರತಿಷ್ಠೆ ಮಾಡಿಸಿರಬೇಕು. ಏಕೆಂದರೆ “ಶಾಸನದಲ್ಲಿ ಗುಡಿಯನ್ನು ಕಟ್ಟಿಸಿದ ಪ್ರಸ್ತಾಪವಿಲ್ಲ ; 
ವೆಂಕಟೇಶ್ವರಸ್ವಾವಿಯ ಮೂರ್ತಿಯ ಪ್ರತಿಷ್ಠಾಪನೆಯಷ್ಟೆ ಚಿಕ ೨ದೇವರಾಜರ ಕೆಲಸವೆಂದು 
ಅಲ್ಲಿ ಬರುವ ವಿವರ. ಗುಡಿಯೊಂದು ಮೊದಲಿಂದ ಇದ್ದಿತೆಂದು ಸೂಚನೆಯಿದೆ. ಬಹುಶಃ 
ಕೆಂಪೇಗೌಡ ಕೋಟೆಯನ್ನು ಕಟ್ಟಿದಾಗಲೇ ಇದೂ ಎದ್ದಿ ರಬಹುದು. ಗುಡಿಯ ವಿಮಾನವನ್ನು 
ನೋಡಿದರೆ ಶಕ್ತಿಯ ಗುಡಿಯಿದ್ದಂತೆ ತೋರುತ್ತದೆ.38” ಬೆಂಗಳೂರಿನ ಬಹುತೇಕ ದೇವಾಲಯ 
ಗಳು ಒಂದನೆಯ ಕೆಂಪೇಗೌಡನಿಂದ ನಿರ್ಮಿತವಾದವು. ಅನಂತರದ ಅರಸರು ಆವುಗಳನ್ನು ' 
ಉತ್ತಮಪಡಿಸಿದರು. ಯಲಹಂಕ ನಾಡು ಮೈಸೂರಿನಲ್ಲಿ ಲೀನವಾದ ನಂತರ ಕಾಲ ಭೈರವನ 
ಆಲಯ ವೆಂಕಟರಮಣ ಆಗಿದೆ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. 
ಯಲಹಂಕ ನಾಡಿನ ದೊರೆಗಳ ಪೂರ್ವಿಕರು ಕನ್ನಡ ನೆಲದವರೇ ಎಂಬುದಕ್ಕೆ ಅವರ ಮನೆ' 

ದೇವತೆ ಕೆಂಪಮ್ಮ ಮತ್ತು ಆರಾಧ್ಯದೈವ ಭೈರವ ಪ್ರಧಾನ ಸಾಕ್ಸಿಯಾಗಿದ್ದಾರೆ. ಕೆಲವರು ' 
“The yelahanka nadu Prabhus were gowdas or tillers of the 
land. They belonegd 10 the Marasuvokkalu sect, The ancestors | 


of which were migrants from Conjeevaram. They were not a 
akin of the gangadikara Gowdas of other parts of Karnatak,’ 


1 


ಲಾ 


ಖ್‌ 


34 ದೊಂಬಿ ದಾಸರು ಹಾಡುವ ಮಾಗಡಿ ಕೆಂಪೇಗೌಡ ಜನಪದ ಕಾವ್ಯ. 


35  ಜನಪದಗೀತೆ 
36 ಕೋಟೆ ವೆಂಕಟೇಶ್ವರ ದೇವಾಲಯ, ಸ;ಧಾ ವಾರಪತ್ರಿಕೆ 


ಹ ಲ್‌ ್‌್‌ 


೨೮ಹಂಕ ಸಂಡ ಪ್ರಭುಗಳು ಹೊರಗಿನಿಂದ ಬಂದವರೆ ೩೫ 


' ಎಂಬಂತಹ ಅಭಿಪ್ರಾ ಯಗಳನ್ನು ವ, ಪಡಿಸಿದ್ದಾರೆ ° ಇದು ಸರಿಯಲ್ಲ. ಏಕೆಂದರೆ ಭೈರವ 
ಮತ್ತು ಕೆಂಪಮ್ಮನ ಆರಾಧಕರು ಗಂಗಡಿಕಾರರಲ್ಲಿಯೂ ಅಪಾರವಾಗಿದ್ದಾರೆ. ಊರಿಗೊಂದು 
ಬೋರೇದೇವರ ಗುಡಿ ಎಂಬ:ದು ಗಾದೆಯ ಮಾತೇ ಆಗಿದೆ. ಬೆಂಗಳೂರು ಕೆಂಪೇಗೌಡನ 
| ವಂಶದ ಮೂಲಪುರುಷನೆಂದು ಕರೆಯಲಾದ ರಣ *ಭೈರೇಗೌಡನ ಮಗಳು ದೊಡ್ಡಮ್ಮ ಅನಂತರ 
ಆವತಿಯಲ್ಲಿ ಸತಿಯಾದಳೆಂದು ತಿಳಿದು ಬರುತ್ತದೆಯಷ್ಟೆ:. ಈಕೆಯೆ ಮುಂದೆ ಕೆಂಪಮ್ಮನೂ 
ಆಗಿರುವಂತೆ ಕಾಣುತ್ತದೆ. ಏಕೆಂದರೆ ಇಂದಿಗೂ ಕರ್ನಾಟಕದ ಮಂಡ್ಯ, ಮೈಸೂರು, ಹಾಸನ 
ಮತ್ತು ಬೆಂಗಳೂರು ಜಿಲ್ಲೆಗಳ ಗ್ರಾಮದೇವತೆಗಳನ್ನು ಕುರಿತ ಪದಗಳಲ್ಲಿ ಈಕೆಯನ್ನು 
ಮಾರಿಯಮ್ಮ, ದೊಡ್ಡಮ್ಮ. ಕೆಂಪಮ್ಮ ಅಥವಾ ಆಯಾ ಊರಿನ ಹೆಸರಿನಲ್ಲಿ ಹುಲಿಕೆರೆಯವಃಿ 
ಹೆತ್ತಗೋನ ಹಳ್ಳಿಯಮ್ಮ ಇತ್ಯಾದಿ ಹಾಡಿ ಹೊಗಳುತ್ತಾರೆ. ಈ ಬಗೆಗೆ ಮತ್ತು ಒಂದು 
ಕಥೆ ಇದೆ. “ಕಲ್ಯಾ ಣದಲ್ಲಿ ಒಕ್ಕಲ ಲು ಮುದ್ದೇಗೌಡನಿದ್ದ. ಅವನಿಗೆ ಏಳು ಜನ ಗಂಡು 


ಮಕ್ಕಳು. ಒಬ್ಬಳೆ ಹೆಣ್ಣುವ ಮಗಳು ದೊಡ್ಡ ಮ ಈಕೆಯನ ನ್ನು ಹಜಾಮನಿಗೆ ಕೊಟ್ಟು 
ಮ os ಪ್ರಧಾನಿಯ ಅಧಿಕಾರಯುತ ನಿರೂಪ.  ಕೀಳುಜಾತಿಯಪನಿ 
ಮಗಳನ್ನು ಕೂಡಲೊಪ್ಪದೆ ಒಕ್ಕಲು ಮುದ್ದೆ "ಗೌಡ ರಾತ್ರೋರಾತ್ರೆ ತನ್ನ ಸಂಸಾರದೊಂದಿಗೆ 


ಏಳು ಗಾಡಿಗಳಲ್ಲಿ ದಕ್ಷಿಣದತ್ತ ಹೊರಟ. ಇವನು ಪರಾರಿಯಾದುದನ್ನರಿತ ಪ್ರಧಾನಿ ಅವನನ್ನೂ 
ಸದ ತ ತರಲು ಸೇನೆಯನ್ನು ಕಳಿಸಿದ. ತುಂಗಭದ್ರಾ ನದಿ ತುಂಬಿ ತಂ ದು 
ದೂಡ್ಮಮ್ಮನ ನ ಪ್ರಾರ್ಥನೆಗೆ ಓತು ದಾರಿ ಬಿಟ್ಟಿ ತು. ಸೈನಿಕರ ರು ಬರುವ ಹ ಇತ್ತಿಗೆ ಮತ್ತೆ 
ಪ್ರವಾಹ ತುಂಬಿ ಹರಿಯಿತು. ತನ್ನಿಂದಾಗಿ ತನ್ನ ಸಂಸಾರಕ್ಕೆ ಒದಗಿದ ಸಂಕಷ್ಟಗಳಿಗೆ ನೋದ 
ದೊಡ ಮ್ಮ ಸತಿಯಾದಳು. ಮುಂದೆ ಅವಳ ಏಳು ಸಹೋದರರು ಒಕ್ಕಲಿಗರಲ್ಲಿ ಎಳು ಪಂಗಡ 
*ಗಳಾದರು. ಆಕೆ ಅವರ ಮನೆದೇವತೆಯಾದಳು.3? ಈ ಎರಡರಲ್ಲಿ ಒಂದು ಸುಮಾರು 1100 


ರಲ್ಲಿದ್ದ ಒಕ್ಕಲು ಮುದ್ದೇಗೌಡನೆಂಬ ವಚನಕಾರನಿಗೂ ಮತ್ತೊಂದು 14ನೆಯ ಶತಮಾನದ 
ದ 


ಯಲಹಂಕನಾಡ ರಾಜರ ಮೂಲಪುರುಷನಿಗೂ ಅನ್ವಯವಾಗುತ್ತವೆ. ಆದುದರಿಂದ ಒಕ್ಕಲಿ 
ಗರ ಮೂಲದ ಬಗೆಗೆ ಪ್ರಚಲಿತವಿದ್ದ ಕಥೆಯನ್ನೆ ಯಾರೊ ಕೆಂಪೇಗೌಡನ ವಂಶನ್ಸರಿಗೆ ಅನ್ವ 

ಣಿ Uw 
ಯಿಸಿ ಹೇಳಿದ್ದಾರೆ. ಏಕೆಂದರೆ ಈ ಕಥೆಯನ್ನು ಕರ್ನಾಟಕದ ಪ್ರತಿಯೊಬ್ಬ ಒಕ್ಕಲಿಗನ 
ಈ 


ಮನೆಗೆ ಸಂಬಂಧಿಸಿದಂತೆಯೂ ಊರಿಗೆ ಸಂಬಂಧಿಸಿದಂತೆಯೂ ಹೇಳುತ್ತಾರೆ. ಆದುದರಿಂದ 
ಯಲಹಂಕ ನಾಡ ಪ್ರಭುಗಳ ಮೂಲಪುರುಷರು ತಮಿಳು ನಾಡಿನ ಕಾಂಜೀವರಂನ ಯಣಮಂಜಿ 


ಯಿಂದ ಬಂದವರೆಂಬುದಕ್ಕೆ ಈ ಕಥೆಯು ಸಮರ್ಪಕವ ಕ ಆಧಾರವಾಗಿರುವುದಿಲ್ಲ. 


ಈ) 
ಲು. ಬ 
€ 
೪) 
© 
( ಇ 
| 


ಸು ಒಕ್ಕಲಿಗರು ತೆಲುಗರೆಂಬ ಅಭಿ 


ಶ 


ಬೆಳವ 


ಪ್ರಾಯ ಹೇಗೋ ಹುಟ್ಟಿಕೊಂಡಿದೆ. ಇದು ಇತ್ತೀಚಿನ ಬೆಳವಣಿಗೆ ಎಂದು ಕಾಣುತ್ತ ದೆ. 
ವ 


: ಸೂರು ಯುದ ದ ನಂತರ ಹೈದ 


ತರಾ ko] ಟು 
ಲಿ aA po ಪಿ ವಾ ~ 
ರಾಬಾದಿನ ಪ್ರಭಾವಕ್ಕ ಒಳಗಾದ ಭಾಗಗಳಲ್ಲಿ ತೆಲುಗಿನ ಪ್ರಭಾವ ಅತಿಯಾಗಿ ಆಯಿತು, 


ಯಲಹಂಕ ನಾಡ ಪ್ರಭುಗಳು ಅರ್ಥಾತ್‌ ಮಃ 


— 


ಅಲ್ಲದೆ ಹದಿನೈದನೆ ು ಶತಮಾನದಲ್ಲಿ ಆಂಧ್ರ 


€L 
6 
ಹೆ 
೧ 
€; 
₹೮) 
೭೬ 
1 
<A 
CL 
ಆ 
py) 
₹1 
< 
[38 
30ಾ 
G 
Ck 
ತ್‌ಾ 
a 


೩೬ ಮಾನವಿಕ ಕರ್ಣಾಟಕ 


ರೆಡ್ಡಿ ಜನಾಂಗದ ರೈತರು ಕರ್ನಾಟಕದ ಈ ಭಾಗಗಳಿಗೆ ವಲಸೆ ಬಂದರು. . ಬಂದವರು ' 
ಕ್ರಮೇಣವಾಗಿ ಇಲ್ಲಿನ ಮರಸು ಒಕ್ಕಲಿಗರೊಂದಿಗೆ ಬೆರೆತರು. ಹೀಗಾಗಿ ಅವರ ಮಾತ್ಯ 
ಭಾಷೆ ತೆಲುಗಾಗಿಯೂ ವ್ಯವಹಾರ ಭಾಷೆ ಕನ್ನಡವಾಗಿಯೂ ಬೆಳೆದು ಬಂದಿದೆ. ಈ ಕಾರಣ 
ದಿಂದಲೇ “The marasu okkalus speak both Canerase and telugu 


the section known as Retidi and Palyadasime speaking Telugu 
and the rest ೦8೧೩819568 ಎಂದು ಅಭಿಪ್ರಾಯಪಡಲಾಗಿದೆ. ಮೇಲಿನ ಹೇಳಿಕೆ 
ಹೊರಗಿನಿಂದ ಬಂದವರು ಮಾತ್ರ ತೆಲುಗು ಮಾತನಾಡುತ್ತಾರೆಂಬುದನ್ನು ಸ್ಪಷ್ಟಪಡಿಸುತ್ತದೆ. 
"ಗಂಗಾಗೌರಿ ಸಂವಾದಮು' ಎಂಬ ಒಂದು ತೆಲುಗು ಯಕ್ಷಗಾನ ಕೃತಿಯನ್ನು ಹಿರಿಯ ' 
ಕೆಂಪೇಗೌಡ ಬರೆದದ್ದೆಂದು ತಪ್ಪಾಗಿ ಅರ್ಥಮಾಡಿಕೊಳ್ಳಲಾಗಿದೆ. ಆ ಯಕ್ಷಗಾನ ಕೃತಿಯ 
ಪ್ರಾರ್ಥನಾ ಪದ್ಯವೊಂದರಲ್ಲಿ ಬರುವ “ಹಿರಿಯ ಕೆಂಪನೃಪರ್ತಿ ರಕ್ಷಿಂಚು ಸೋಮೇಶ್ವರಾ? ಎಂಬ 
ಮಾತು ಈ ವಿವಾದಕ್ಕೆ ಎಡೆಮಾಡಿಕೊಟ್ಟಿರುವಂತೆ ಕಾಣುತ್ತದೆ. ಆದರೆ ಇದು ತಪ್ಪುಗ್ರಹಿಕೆ" 
ಯಿಂದಾಗಿರುವ ಅಭಿಪ್ರಾಯವೆಂಬುದು ಆ ಮಾತಿನಿಂದಲೇ ಗೊತ್ತಾಗುತ್ತದೆ. ಆದರೆ 
"ಈ ತೆಲುಗು ಕಾವ್ಯವನ್ನು ನೋಡಿ ಶ್ರೀ ಸುಬ್ಬರಾಮಪ್ಪನವರು ಮಾಗಡಿ ಕೆಂಪೇಗೌಡನೂ 
ಇವರ ವಂಶದವರೂ ತೆಲುಗರೆಂದು ನಿರ್ಣಯಿಸಿಬಿಟ ಗಾ ಇವರಿಗಿನ್ನೇನೂ ಗೊತ್ತಿಲ್ಲದಿದ್ದರಿರಲಿ, 
ಇವರೇ ಉದಾಹರಿಸಿರುವ ಮಂಗಳಾಚರಣೆಯ ವೃತ್ತದಲ್ಲಿರುವ ಹಿರಿಯ ಕೆಂಪನ್ಮಪತಿ ಎಂಬುದ 
ನ್ನಾದರೂ ನೋಡಲಿಲ್ಲ,” ಆಷ್ಟೇ ಅಲ್ಲ, ಹಿರಿಯ ಕೆಂಪನ್ಭ ಪರ್ತಿ ರಕ್ಷಿಂಚು ಸೋಮೇಶ್ವರಾ 
ಎಂಬ ಮಾತಿನ ಅರ್ಥ ಹಿರಿಯ ಕೆಂಪನ್ಮ ಪತಿಯನ್ನು ರಕ್ಷಿಸು ಸೋಮೇಶ್ವರಾ ಎಂದಾಗುತ್ತದೆ. 
ಪ್ರಾಯಃ ತೆಲುಗು ಯಕ್ಷಗಾನ ಕವಿಯೊಬ್ಬ ಕೆಂಪೇಗೌಡನ ಸಹಾಯಪಡೆದವನು ಈ ಮಾತನ್ನು 
ಹೇಳಿರಬೇಕು. ಈ ಒಂದು ವಾಕ್ಯದ Be ಕೆಂಪೇಗೌಡನ ವಂಶಸ ರು ತೆಲುಗರೆ: ದು] 
ಹೇಳುವುದು ಅ ಅವೈಜ್ಞಾನಿಕ ಅ ಸಾಯುವಾಗ 
ಯಲಹಂಕ ನಾಡ ಪ್ರಭುಗಳು ಕನ್ನಡ ನೆಲದವರೇ ಎಂಬುದಕೆ ಶ್ಯ ಅವರ ಮನೆದೇವತೆ 
ಕೆಂಪಮ್ಮ ಮತ್ತು ಅವರ ಹೆಸರುಗಳೂ ಕಾರಣ. ಇವರ ಮೂಲ ಪುರುಷನೆಂದು ಕರೆಯ _ 
ಲಾಗುವ ರಣಭೈರೇಗೌಡನಿಂದ ಕೊನೆಯ ಅರಸು ಮುಮ್ಮುಡಿ ಕೆಂಪವೀರಪ್ಪಗೌಡನ ವರೆಗೆ ' | 
ಎಲ್ಲ ಹೆಸರುಗಳೂ ಕನ್ನಡದವು. ಈ ಬಗೆಗಿನ ಮತ್ತೊಂದು ಪ್ರಬಲ ಉದಾಹರಣೆ ಎಂದರೆ | 
ಸುಮಾರು 1250ರಿಂದ 1730ರ ವರೆಗೆ ಈ ವಂಶಸ್ನ ರು ಹಾಕಿಸಿರುವ ಶಾಸನಗಳಲ್ಲಿ ಒದೂ 4 
ಲುಗಿನಲ್ಲಿ ಇಲ್ಲದಿರುವುದು. ಬೇರೆಯವರು ರಾಜರ “ಹೆಸರಿಗೆ ಹಾಕಿಸಿದ ಒಂದೆರಡನ್ನು ಬಿಟ್ಟರೆ | 
ಸ್ವತಃ ರಾಜರೇ ಹಾಕಿಸಿದ ಶಾಸನಗಳೆಲ್ಲಾ ಕನ್ನಡದಲ್ಲೇ ಇವೆ. ಕನ್ನಡ ನಾಡಿನ ಹೃದಯವಾದ 
ಶ್ರೀರಂಗಪಟ್ಟ ಣದಿಂದ ಆಳಿದ ಹೆ ಹೃದರಾಲಿ ಮತ್ತು ಟಿಪ್ಪುಸುಲ್ತಾನರು ಉರ್ದು ಹಗ ಪರ್ಷಿ 
ಯನ್‌ ಭಾಷೆಯಲ್ಲಿ ಶಾಸನ ಹಾಕಿಸಿದರು ಎಂಬುದನ್ನು. ಕಂಡಾಗ ಯಲಹಂಕನಾಡ ಪ್ರಭುಗಳು ' 


ತೆಲುಗರಾಗಿದ್ದ ರೆ ಏನಾಗುತ್ತಿ ತ್ತು ಎಂಬುದು ಸ್ಟ ಪೃಪಡುತ್ತದೆ. “ಈಗಲೂ ಮರಸುನಾಡಿನಲ್ಲಿ 


ರಾರಾ ಅಂ ದ. 


ಆ. 


Ws, ದೆ 


88 


The Mysore Tribes and Castes, vol IV page 227 


39 ಕೆಂಪೇಗೌಡ ಜಯಪ್ರಶಸ್ತಿ, ಕರ್ಲಮಂಗಲ ಶ್ರೀಕಂಠಯ್ಯ 


| 
| 
2 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ? ೩೭ 


ರುವ ಮರಸು ಒಕ್ಕಲಿಗರ ಮನೆಮಾತು ಕನ್ನಡ ನುಡಿಯೇ ಆಗಿದೆ. ಕೆಂಪೇಗೌಡನ ಮಾತ, 
ಕನ್ನಡವೇ ಆಗಿತ್ತು. ಈಗಲೂ ಆ ಮನೆತನದವರ ಮನೆಮಾತು ಕನ್ನಡವೇ ಆಗಿದೆ. ಇದುವ 
ರೆಗೆ ದೊರೆತಿರುವ ಯಲಹಂಕ ವಂಶದವರ ಗಂಡು ಹೆಣ್ಣುಗಳೆಲ್ಲರ ಹೆಸರೂ ಕನ್ನಡವೇ ಆಗಿದೆ 
ಇದುವರೆಗೆ ಈ ಹಿಂದೆ ಉದಾಹರಿಸಿರುವ ಯಲಹಂಕ ವಂಶದವರ ಶಾ ಸನಗಳಲ್ಲಿ ಇಮ್ಮಡಿ ಕೆಂಪೇ 
ಗೌಡನ ಕಾಲದಲ್ಲಿ ಬೇರೆಯವರು ದಾನಮಾಡಿದ ಎರಡು ಶಾಸನಗಳು ಮಾತ್ರ ತೆಲುಗಿನಲ್ಲಿವೆ. 
ಆದರೂ ಈ ತೆಲುಗು ಶಾಸನಗಳ ಲಿಪಿಯು ಕನ್ನಡದಲ್ಲಿರುತ್ತದೆ. ಕೆಂಪೇಗೌಡನ ವಂಶದ 
ಹಿಂದಿನ ಮುಂದಿನವರ ಎಲ್ಲ ಶಾಸನಗಳೂ ಕನ್ನಡದಲ್ಲಿರುತ್ತವೆ. ಈ ಹಲವಾರು ರೀತಿಯಿಂದ 
' ನೋಡಿದರೂ ಇಮ್ಮಡಿ ಕೆಂಪೇಗೌಡನ ಮನೆತನದವರ ಭಾಷೆಯು ಶುದ್ಧ ಕನ್ನಡವೇ ಆಗಿತ್ತೆಂದು 
' ಗೊತ್ತಾಗುವುದು?49 . 

ಇಮ್ಮಡಿ ಕೆಂಪೇಗೌಡನ ಕಾಲದಿಂದಲೇ ಈ ವಂಶದವರು ಶೈವದತ್ತ ಹೆಚ್ಚು ಒಲವನ್ನು 
ತೋರಿದಂತೆ ಕಂಡುಬರುತ್ತದೆ. ಇದಕ್ಕೆ ಕಾರಣ ಮೊದಲನೆಯದು ಈ ಹಿಂದೆಯೇ ಹೇಳಿದಂತೆ 
ನಾಫಪಂಥಧದ ಮರಗಳಲ್ಲಿ ಹೆಚ್ಚಿನ ರಜೋಗುಣ ಮತ್ತು ಭೋಗಲಾಲಸೆ. ಎರಡನೆಯದು 
“ಕಲ್ಯಾಣಪರಂಪರೆಯ 33ನೆಯ ಗುರುಗಳಾದ ಗಗನದಾರ್ಯರೆಂಬ ಗುರುಗಳು ಸಂಚರಿಸುತ್ತಾ 
ಮಾಗಡಿಗೆ ಬಂದರು. ಗೌಡನು ಆ ಗುರುವಿನಲ್ಲಿ ಭಕ್ತಿಯನ್ನು ಪ್ರಕಟಸಿ ಆತನಿಗೆ ಶಿಷ್ಯನಾಗಿ . 
ಲಿಂಗಧಾರಣೆ ಮಾಡಿಸಿಕೊಂಡನೆಂದೂ ಮಾಗಡಿ ಅಕ್ಕಪಕ್ಕಗಳಲ್ಲಿ 66 ವಿರಕ್ತ ಮಠಗಳು 
ರಚನೆಯಾದುವೆಂದೂ ಈ ಗೌಡನು ಈ ಗುರುವಿಗೆ ಪರಮಭಕ್ತನಾಗಿದ್ದನೆಂದೂ ನಿರಂಜನ 
ವಂಶ ರತ್ನಾಕರವೆಂಬ ಗ್ರಂಥದಲ್ಲಿ ಬರೆದಿದೆ.41? ಈ ಹೊತ್ತಿಗಾಗಲೆ ಜಾತಿಸಂಕರಗಳು ಅತಿಯಾಗಿ, 
ಯಲಹಂಕನಾಡ ಪ್ರಭುಗಳು ಚತುರ್ಥಗೋತ್ರದವರು, ಅವರು ರಾಜ್ಯವಾಳಬಹ:ದೆ ? ಎಂ” 
ಧಾರ್ಮಿಕ ಒಳಗಿಚ್ಚು ಬೇಯಲಾರಂಭಿಸಿತ್ತು. ಪ್ರಾಯಃ ಈ ಕಾರಣದಿಂದಾಗಿ ಇಮ್ಮಡಿ 
*ಂಪೇಗೌಡ ಮೇಲೆ ಹೇಳಿದ ಗಗನಾರ್ಯನಿಂದ ಗುರುಭೋಧನೆ ಪಡೆದಿರಬಹುದು. ಏಕೆಂದರೆ 
ಈತನ ಕೆಲವು ಶಾಸನಗಳಲ್ಲಿ “ಸದಾಶಿವಗೋತ್ರದ ಯಲಹಂಕ ನಾಡಪ್ರಭುಗಳಾದ ಕೆಂಪನಂ'ಕೇ 
ಗೌಡರ ಪೌತ್ರರಾದ ಹಿರಿಯ ಕೆಂಪೇಗೌಡರ ಪುತ್ರರಾದ ಇಮ್ಮಡಿ ಕೆಂಪೇಗೌಡರು.” ಎಂಬ 
ಉಲ್ಲೇಖ ದೊರೆಯುತ್ತವೆ. ಆದರೆ ಇವನು ಲಿಂಗಧಾರಣೆ. ಮಾಡಿಸಿಕೊಂಡ ಬಗ್ಗೆ ಖಚಿತವಾದ 
ಉಲ್ಲೇಖ ದೊರೆಯುವುದಿಲ್ಲ. ಅಷ್ಟೇ ಅಲ್ಲ. ಮುಂದೆ ಇವನ ಮಗ ಮತ್ತು ಮೊಮ್ಮಗ ಒಕ್ಕಲಿ 
ಗರಾಗಿಯೇ ಉಳಿದಿದ್ದರು. ಈಗಲೂ ಈ ವಂಶಸ್ಮೃರು ಒಕ್ಕಲಿಗರಾಗಿಯೇ ಉಳಿದಿದ್ದಾರೆ. 
ಆದುದರಿಂದ ಯಲಹಂಕನಾಡ ಪ್ರಭುಗಳು ಯಾವುದೇ ಹಂತದಲ್ಲಿ ಮತಾಂತರ ಹೊಂದಿರುವ 
ನಿದರ್ಶನಗಳಿಲ್ಲ. 

ಇಮ್ಮಡಿ ಕೆಂಪೇಗೌಡನ ನಂತರ ಯಲಹಂಕನಾಡು ಅನೇಕ ಒಳಹೊರಗಿನ `ತೊಂದರೆ 
ಗಳನ್ನು ಎದುರಿಸಬೇಕಾಯಿತು. ಈ ಹೊತ್ತಿಗೆ ವಿಜಯನಗರ ಅವನತಿ ಹೊಂದಿದುದರಿಂದ 
ಮೊದಲಿನಿಂದಲೂ ಯಲಂಹಕ್ಕನಾಡಿನ ಅಭ್ಯುದಯವನ್ನು ಸಹಿಸದ ಪಾಳೆಯಗಾರರು ಸುತ್ತ 


40 ಕೆಂಪೇಗೌಡ ಜಯಪ್ರಶಸ್ತಿ ಕರ್ಲಮಂಗಲ ಶ್ರೀಕಂಠಯ್ಯ 
೫ ಆದೇ 
43 ಅದೇ 


೩೮ ಮಾನವಿ ಕರ್ಣಾಟಕ 


ಲಿಂದ ತೊಂದರೆ ಕೊಡಲಾರಂಭಿಸಿದರು. ಮೊಗಲರು, ಮರಾಠರು, ಬಿಜಾಪುರದ ಸುಲ್ತಾನರ" 
ಹೀಗೆ ಹೊರಶಕ್ತಿಗಳ ಕಣ್ಣೂ ಈ ಸಮೃದ್ಧ ನಾಡಿನ ಮೇಲೆ ಬಿದ್ದಿತು. ಮೈಸೂರು ಆರಸೆ 
ರಂತೂ ರಣಧೀರ ಕಂಠೀರವನ ಕಾಲದಿಂದಲೂ ಈ ರಾಜ್ಯದ ಮೇಲೆ ಕಣ್ಣು ಹಾಕಿದ್ದರು. ಇದ 
ರೊಂದಿಗೆ ನಾ2ನೊಳಗೆ ಧಾರ್ವಿಕ ಕಿಚ್ಚು ಹತ್ತಿ ಮತಾಂಧರು ಶತು ಗಳಿಗೆ. ಸಹಾಯಕರಾಗಿದ್ದರಂ, ' 
“ಶೈವರಿಗೆ ಪ್ರಾಧಾನ್ಯ ಕೊಟ್ಟುದು ಇತರ ಸಜ ಆಲ್ಲಗಳೆದಂತಾಯಿತೆದೂ ದೊರೆಯ 
ಮೇಲೆ ಆಪಾದನೆ ಹೊರಿಸಿ ರಾಜ್ಯದ ಮೇಲೆ ಕಣ್ಣಿಟ್ಟು ಹೊಂಚುತ್ತಿದ್ದ ಶತ್ರುಗಳು ದಾಳಿ 
ಬರುವಂತೆ ಅಣಿಮಾಡಿಕೊಟ್ಟರು. ಮೈಸೂರಿನ ದೊರೆ ದೊಡ್ಡ ರಾಜ ಒಡೆಯರು ಈ ಒಳ 
ಜಗಳವನ್ನು ಅರಿತು ದಳವಾಯಿ ದೇವರಾಜಯ್ಯ ನನ್ನು ದೊಡ್ಡ ಸೈನ್ಯದೊಡನೆ ದುರ್ಗಕ್ಕೆ ದಾಳಿ" 
ಯಿಡೆಲು ಕಳ:ಹಿಸಿದರು. 43? ದೇಕದ್ಯೊ ಉ ತ್ರುಗಳಿಗೆ ದುರ್ಗಗಳ ರಹಸ್ಯವನ್ನು ಅರು 
ಹಿದರು. ಮುಮ್ಮಡಿ ಕೆಂಪವೀರಪ್ಪಗೌಡ ಸಾಹಸದಿಂಬ ಹೋರಾಡಿದನಾದರೂ ಶತ್ರುಗಳಿಗೆ 
ಅವನ ದುರ್ಗದ ಮತ್ತು ಸೇನೆಯ ರಹೆಸ್ಯಗಳಿಲ್ಲಾ ತಿಳದುಹೋಗಿದ್ದುದರಿಂದ ಅವರ ಕೈ 
ಮೇಲಾಯಿತು. ಕಡೆಗೆ ಭೀಕರ ಯುದ್ಧಾನಂತರ 1728ರಲ್ಲಿ ೫ ಲಹಂಕನಾಡು ಶತ್ರು ವನ್ನ 
ಪತನವಾಯಿತು. ಮುಮ್ಮ ಡಿ ಕೆಂಪವೀರಪ್ಪಗೌಡ ಮತ್ತು ಅವನ ಅನುಯಾಯಿಗಳು ಧರ್ಮ 
ಲಂಡರ ಕುಯುಕ್ತಿಗೆ ಬಲಿಯಾಗಿ ಸೆರೆಯಾಳುಗಳಾಗಿ ಶ್ರೀರಂಗಪಟ್ಟಣದ ಸರೆಮನೆಯನ್ನು' 
ಸೇರಿದರು, | 

ರಾಜನಿಲ್ಲದ ರಾಜ್ಯ ಯಜಮಾನನಿಲ್ಲದ ಮನೆ ಅನಾಯಕತ್ವದ ಆಗರವಾಗುವು 
ಶತಸ್ಸಿದ್ದ. ಮೂಜತೊರ? ಕೆಂಪವೀರಪ್ಪಗೌಡ ಸೆರೆಯಿಂದ ಹೇಗಾದರೂ ತಪ್ಪಿ ಿಸಿಕೊೋಡ 
ಬರಬಹುದೆಂಬ ಆಸೆಯಿಂದ ಅವರ ಹಿಂಬಾಲಕರು ಅಲ್ಲಲ್ಲಿ ತಲೆತಪ್ಪಿಸಿಕೊಂಡೋ ಮೂರೆ 
ದಿಂದಲೋ ಕೆಲವು ಕಾಲ ಕಾಯ್ದರು, ಆದರೆ ಅದರಿಂದೇನೂ ಪ್ರಯೋಜನವಾಗಲಿಲ್ಲ.” 
ಕೆಂಪವೀರಪ್ಪಗೌಡನಿಗೆ ಯಲಹಂಕನಾಡಿನ ಉತ್ತರಾಧಿಕಾರಿಯಾಗಲು ಸಂತಾನವೇ ಇರಲಿಲ್ಲ. ' 


ಹೀಗಾಗಿ ಅಲ್ಪಸ್ವಲ್ಪ ಆಸೆಯನ್ನು ಇಟ್ಟುಕೊ ೂಂಡಿದ್ದ ನಾಡಗೌಡರು, ಪಟೇಲರು ಒಟ್ಟಿನಲ್ಲಿ. 
ಯಲಹಂಕ ನಾಡ ಅಭಿಮಾನಿಗಳು ಜಾ. ನಡೆದರು. ಇತ್ತ ಸೆರೆಯಲ್ಲಿದ್ದ ಕೆಂಪ' 
ವೀರಪ್ಪಗೌಡನ ಆರೋಗ್ಯ ದಿನೇದಿನೇ ಕ್ಷೀಣಿಸುತ್ತ ನಡೆದಿತ್ತು. ಅವನಿಗೆ ತಾನಲ್ಲದಿದ್ದರೂ ತನ್ನ? 
ವಂಶದ ಯಾರಾದರೂ ಮತ್ತೆ ಯಲಹಂಕ ನಾಡನ್ನು ಸ್ವತಂತ್ರಗೊಳಿಸಿ ಆಳಬೇಕೆಂಬ ಪ್ರಬಲ 
ವಾದ ಆಸೆ. 


ಕೆಂಪವೀರಪ್ಪ ಗೌಡನ ಸೆ ದರಿಯನ್ನು ಹುಲಿಕಲ್ಲುದುರ್ಗದ ಕೃಷ್ಣರಾಜಗೌಡನಿಗೆ ಕೊಟ್ಟಿ | 
ದ್ವಿತು, ಈಗ ಆಕೆಯೇ ಯಲಹಂಕ ನಾಡಿನ ಉತ್ತರಾಧಿಕಾರಿ. ಕೆಂಪವೀರಪ್ಪಗೌಡನಿಗೆ ಇನ್ನು 
ತನ್ನ ಅಂತ್ಯಕಾಲ ಸಮೀಪಿಸಿತು ಎನ್ನಿಸಿತು. ಅಂತಹ ವೇಳೆಯಲ್ಲಿಯೂ ತನ್ನ ರಾಜಲಾಂಛನಗಳು 
ಶತ್ರುಗಳ ಕೈಗೆ ಸಿಗಬಾರದೆಂಬ ಛಲ ಅವನದು. ಆತ ಸೋಮನೆಂಬ ತನ್ನ ನೆಚ್ಚಿ ನ ಬ | 
ಕೈಯಲ್ಲಿ ಮುದ್ರೆಯುಂಗುರ, ಪಟ್ಟದಕತ್ತಿ ಮುಂತಾದ ಲಾಂಛನಗಳು ಮತ್ತು ಪತ್ತ ವೊಂದನ್ನು 


ತನ್ನ ತಂಗಿಯ ಗಂಡನಿಗೆ ಕಳಿಸಿದ. ಕೆಂಪ ಪವೀರಪ್ಪಗೌಡನ ಆ ಅಂತಿಮಪತ್ರ ಅವನ ನಾಡ 
ರಾ 


"1 ಕರ್ನಾಟಕ ಇತಿಹಾಸ ದರ್ಶನ, ಎಂ.ವಿ. ಕೃಷ್ಣರಾವ್‌, ಪುಟ 515 ' 


ಆ 
ಹರ EL 


ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ ಬಂದವರೆ ? ೩೯ 


ಪ್ರೇಮವನ್ನು ಎತ್ತಿ ಹಿಡಿಯುತ್ತದೆ, “ಶ್ರೀಮತು ಕೆಂಪವೀರಪ್ಪ ಗವುಡರು ಹುಲಿಕಲ್ಲು 
ನಮ್ಮ ಕೃಷ್ಣರಾಜ ಗವುಡರಿಗೆ ಮಾಡುವ ಆಶೀರ್ವಾದ. ಅದಾಗಿ ಪಾಲ್ಗುಣ ಬಹುಳ ೧೦ರ 
ವರೆಗೆ ಶ್ರೀರಂಗಪಟ್ಟಣದಲ್ಲಿ ನಾವು ಕ್ಷೇಮದಲ್ಲಿ ಇದ್ದೇವೆ. ಅಲ್ಲಿ ಇರುವರಿತೆ ಸಕಲರು ಸಹ 
ನಿಮ್ಮ ಕ್ಷೇಮಕ್ಕೆ ಬರೆಯಿಸಿ ಕಳುಹಿಸುವುದು. ತರುವಾಯ ನಮಗೆ ಸೋಮನಾಥನ ವಿಲಾಸ 
"ದಿಂದ ಈ ಅಗ ಬಂದು ಇರುವುದು ಸರಿಯಷ್ಟೆ. ಈಗ ನಮಗೆ ದೇಹಸ್ಥಿತಿ ಬಹುತರ 
( ಉಪದ್ರವವಾಗಿದೆ. ಸೋಮನಾಥನ ಪಾದಗಳಲ್ಲಿ ಐಕ್ಯವಾಗೋ ಹಾಗೆ ತೋರುತ್ತಾ ಇದೆ. 
; ಔರರ್ನಾಹ ತೋರಲಿಲ್ಲ. ನಮ್ಮ ವಂಶಕ್ಕೆ ಬಾಧ್ಯರು ನ 8 ಅಲ್ಲದೆ ಮತ್ತೆ ಬೇರೆ ಇಲ್ಲ. ಆದ್ದ 
ರಿಂದ ನಿಮ್ಮ ಬಳಿಗೆ ನಮ್ಮ ಸೋಮನ ಕೆ ಡಿ ಯಲ್ಲಿ ನಮ್ಮ ಮುಖ್ಯ ಪಟ್ಟದ ಅಯುಧ, ಶಿಖಿಸರ ಸಹ 
, ಕೊಟ್ಟು ಕಳ ಹಿ ಸಿ ಇದ್ದೆ ವೆ. ನೀವು ಬುದ್ಧಿ ವಂತರಾಗಿ ಬ ಸ ವಾಗಿ ಇದ್ದು ಕೊಂಡು ನಮ್ಮ 
ದೇಹಸ್ಥಿತಿ ವಿಚಾ ಆ re ಆಗತಕ್ಕ ಕೆಲಸಗಳನ್ನು ed ಕಡಿಮೆ 
ವಿಚಾರ, ವಾಲೆಯಲ್ಲಿ ಬರೆಯತಕ್ಕದ್ದು ಅಲ್ಲವಲ್ಲ. ಈ ಸೋಮನ ಬಾಯಿಮಾತಿನಿಂದ ಎಲ್ಲಾ 
ವಿಚಾರವೂ ತಿಳಿಯುತ್ತದೆ... ಈ ವಿವರ ನಿಮ್ಮ ಮನಸ್ಸಿಗೆ ತರೋಹಾಗೆ ಮಾಡಿಸುವುದು. ನಿಮಗೆ 
ಆಪ್ತರಾದವರನ್ನು ಇಲ್ಲಿಗೆ ಕಳುಹಿಸುವುದು-ಕೆಂಪಯ್ಯ”ಃ* ಮುಂದೆ ಕೃಷ್ಣ ರಾಜಗೌಡ ಏನು 
ಮಾಡಿದ, ಕೆಂಪವೀರಪ್ಪಗೌಡ ಏನಾದ ಎಂಬಂದು ತಿಳಿಯುವು 
ಯಲಹಂಕ ನಾಡು ಮರಳಿ ಸ್ವತಂತ್ರ ವಾಗಲು ಸಾಧ್ಯವಾಗಲಿ ಲ್ಲ. ಕೃಷ್ಣರಾಜ ಗವುಡ ಮರು 
ಪ್ರಯತ್ನ ಆರಂಭಿಸುವ ಹೊತ್ತಿ "ಗೆ ನಾಡಿನ ಏಕತೆ ಛಿದ್ರಭಿದ್ರವಾಗಿತ್ತು. ಪಾಳೆಯ 
ಗಾರರು, ನಾಡಗೌಡರು ದಿಕ್ಕಾಪಾಲಾಗಿದ್ದರು. ಸೇನೆ ದಿಕ್ಕುತಪ್ಪಿ ತ್ತು. ಈ ಎಲ್ಲಕ್ಕಿಂತ ಮೇಲಾಗಿ 
ಮೈಸೂರು ಅರಸರ: ಕೃಷ್ಣ ರಾಜಗೌಡನ ಮೇಲೆ ಬಲವಾದ ಕಾವಲಿಟ್ಟದ್ದರುು ಹೀಗಾಗಿ 
ಯಲಹಂಕನಾಡು ಮತ್ತೆ ಸ್ವತಂತ್ರವಾಗುವುದು ಕನಸಿನ ಮಾತಾಯಿತು. ಇಲ್ಲಿಗೆ 1250ರಿಂದ 


1730ರವರೆಗೆ ನಾಡಿನ ಮೇಲೆ ಬೆಳುಗುತ್ತಿದ್ದ ಯಲಹಂಕ ಪ್ರಭುವಂಶ ಅಸ್ತಂಗತವಾಯಿತು. 


ಹರಾ ಜಲಾಲ 


44 ಮಾಗಡಿ ಕೆಂಪೇಗೌಡ, ನರಸಿಂಹಯ್ಯ 


ಕೆಂಪೇಗೌಡ--ಜಯ ಪ್ರಶಸಿ 


ನಾವ 


ಧರೆಯೊಳೆಲಹಂಕನಾಡ ವರಶಾಸನೋದ್ಹಾರ 
ವರಕಕೋದ್ಲಿ ರಿ ಗಂಗೇಶನ ಭಕ್ತಮಂದಾರ 
ಹರುಷದಲಿ ಹಲಸೂರವಾಸ ಸೋಮೇಶ್ವ ರನ 
ಕರುಣದಲಿ ವರ ಬೆಂಗಳೂರ 


ಸ್ಥಳದಲ್ಲಿ ಮೆರೆವ ದೊಡ್ಡ ಬಸವೇಶ್ವ ರನ ದಯದಿ 
ಗುರುನಂಜೇಶ್ವರನ ಕೃಪೆಯನು ನೆರೆಪಡೆದ ` 
ಹಿರಿಯ ಕೆಂಪ ಭೂವರನ ಚೆನ್ನಾಂಬೆಯ ಕುಮಾರ 
ನೀ ಬಾಳು ಶುಭಕರದಿ ರವಿಚಂದ್ರ ರುಳ್ಳನಕ 

ಪ ಧರಣೀಪತಿ ನೀ ವಿಭೀಷಣ ಪಟ್ಟವಾಳೂ 11 


--ಗುರುನಂಜೇಶಣ್ಣ 


ಎಚ್‌. ವಿ. ನರಸಿಂಹಮೂರ್ತಿ 


ವೇದಗಳ ಸಂದೇಶ 


“ವಿದ-ಜ್ಞಾನೇ' ಎಂಬುದರಿಂದ ಬಂದಿದೆ, ವೇದವೆಂಬ ಶಬ್ದ. ಈ ಪದಕ್ಕೆ "ತಿಳಿವು? 
ಅಥವಾ “ಜ್ಞಾನ? ಎಂದರ್ಥ. ಇದಕ್ಕೆ ನಿಷ್ಕೃಷ್ಟವಾದ ಪರಿಭಾಷೆಯನ್ನು ಕೊಡುವುದು 
ಕಷ್ಟಸಾಧ್ಯವಾದ ಕೆಲಸವೆಂದು ಸಾಯಣಾಚಾರ್ಯರು ತಮ್ಮ ವೇದಭಾಷ್ಕ ಭೂಮಿಕೆಯಲ್ಲಿ 
ಹೇಳಿ, ಕೊನೆಗೆ "ಮಂತ್ರಬ್ರಾಹ್ಮಣಯೋರ್ವೇದ ನಾವಂಧೇಯಮ್‌' (ಮಂತ್ರಬ್ರಾಹ್ಮಣಗಳ 
ಸಮುದಾಯವೇ ವೇದ) ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಮಾಧವಾಚಾರ್ಯರು ತಮ್ಮ 
“ವೇದಾರ್ಥಪ್ರಕಾಶ'ದಲ್ಲಿ. "ಇಷ್ಟಪ್ರಾಪ್ತ್ವ್ಯನಿ 
ಯೋ ಗ್ರಂಥಃ ವೇದಯತಿ ಸ ವೇದಃ' (ಇಷ್ಟ ಪ್ರಾಪ್ತಿ ಮತ್ತು ಅನಿಷ್ಟ ಪರಿಹಾರಗಳ ಅಲೌಕಿಕ 
ವಾದ ಉಪಾಯವನ್ನು ಸ ಥ ವೇದ) ಎನ್ನುತ್ತಾರೆ. ಭಟ್ಟಭಾಸ್ಕರರು 
“ವಿದ್ಯತೇ ಲಭ್ಯತೇ ಅನೇನ ಇತಿ ವೇದಃ' ಎಂದು ವ್ಯಾಖ್ಯಾನಿಸುತ್ತಾರೆ. ಅಂತೆಯೇ ವೇದ 
ಶಬ್ದವನ್ನು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದರೂ “ಜ್ಞಾನ 
ನಿಧಿ' ಎಂಬ ಇದರ ಮೂಲಾರ್ಥವನು N ಎಲ್ಲರೂ ಒಪ್ಪಿಕೊಂಡಂತೆ ಕಾಣುತ್ತದೆ. 


ಷ್ಠ ಪರಿಹಾರಯೋಃ ಅಲೌಕಿಕಮುಪಾಯಂ 


[3 


ೂಚಿಸು 


ವೇದಗಳನ್ನು ಶ್ರುತಿ ಎಂದು ಕರೆಯುತ್ತಾರೆ. ವೇದಗಳನ್ನು ನಿರ್ದುಷ್ಟವಾಗಿ ತದ್ವ 
ತ್ತಾಗಿ ಉಳಿಸಿಕೊಂಡು ಬರಲು ಬಳಸುತ್ತಿದ್ದ ಮಾರ್ಗವೇ ಅದಕ್ಕೆ ಶ್ರುತಿ ಎಂಬ ಹೆಸರು ಬರಲು 
ಇರಣವಾಗಿರಬಹ.ದು. ಹಿಂದಿನ. ಕಾಲದಲ್ಲಿ ವೇದಗಳನ್ನು ಗುರು ಶಿಷ್ಯನಿಗೆ ಬಾಯಿಪಾ 
ಮಾಡಿಸುತ್ತಿದ್ದ. ಹೀಗೆ ಈ ಪವಿತ್ರವಾದ ಪಗಂಪರಾಗತವಾದ ಜ್ಞಾನಧಾರೆ ಶಿಷ್ಯ-ಪ್ರಶಿಷ್ಯರ 
ಪರಂಪರೆಯಲ್ಲಿ ಇಂದಿನವರೆಗೂ ಅವ್ಯಾಹತವಾಗಿ ನಡೆದ. ಬಂದಿದೆ. ವೇದಗಳನ್ನು ಬರೆದಿಟ್ಟರೆ 
ಇತರರ ಕೈಗೆ ಸಿಕ್ಕಿ ಅಪವಿತ್ರವಾಗಬಹ.ದೆಂಬ ಭಯವೂ ಅವರಿಗೆ ಇದ್ದಿರಬಹುದು. ವೇದ 
ಗಳನ್ನು ಹೀಗೆ ಸಹಸ್ರಾರು ವರ್ಷಗಳ ಕಾಲ ನಿರ್ದುಷ್ಟವಾಗಿ, ನಿಷ್ಕೃಷ್ಟವಾಗಿ ಚಾಚೂ ಬದ 
ಲಾವಣೆ ಆಗದಂತೆ ರಕ್ಷಿಸಿಟ್ಟರ:ವ್ರದನ್ನು ಕಂಡು ವಿದೇಶೀಯರು ಸೋಜಿಗಪಡುತ್ತಾರೆ. ವೇದ 
ಗಳನ್ನು ಸರಿಯಾಗಿ ಅರಿಯಲು, ಪಠಿಸಲು ಮತ್ತು ಅವುಗಳನ್ನು ಸರಿಯಾಗಿ ಉಳಿಸಿಕೊಂಡು 
ಬರಲು ಆನುಕೂಲಿಸುವ ಗ್ರಂಥಗಳೆಂದರೆ ಷಡಂಗಗಳೆನ್ನಲಾದ ಶಿಕ್ಷ, ವ್ಯಾಕರಣ, ಛಂದಸ್ಸು, 
ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ. ವೇದವನ್ನು "ನಿ ಮ'ವೆದೂ "ಆವಣಇಯ'ವೆಂದೂ 
ಕರೆಯುತ್ತಾರೆ. 

ವೇದಗಳಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸುವುದು ನಾಲ್ಕು ಅಂಶಗಳು: ಸ್ತೋತ್ರ, 
ಪೂಜಾವಿಧಾನ, ಗಾಯನ ಮತ್ತು ಮಾಟ ಮಂತ್ರಗಳಂ. ಇವುಗಳೊಂದೊಂದೂ ಒಂದೊಂದು 


ವೇದದ ಮುಖ್ಯ ವಿಷಯವಾದ್ದರಿಂದ ವೇದಗಳು ನಾಲ್ಕೆಂದು ಹೇಳುವುದು ರೂಢಿಯಾಗಿದೆ 


ತೌ 


೪೨ ಮಾನವಿಕೆ ಕರ್ಣಾಟಕ 


ಮೊದಲನೆಯದಾಗಿ ದೇವತೆಗಳನ್ನು ಯಜ್ಞದಲ್ಲಿ ಸ್ವಾ 
ಹವಿಸ್ಸನ್ನು ಸ್ವೀಕರಿಸುವಂತೆ Re ಸಬೇಕು. ಯಗೇದ ಇಂತಹ ಸ್ತೋತ್ರಗಳ, ಪ್ರಾರ್ಥನೆ ' 
ಗಳ ಸಮ:ದಾಯ. ದೇವತೆಗಳನ್ನು ್ವಾನಿಸಿ ಕೇವಲ ಸ್ತುತಿಸಿದರೆ ಸಾಲದು. 'ಮಾಡುವ 


ಯಜ್ಞವ ನ್ನು ಕ್ರಮವರಿತು ಮಾಡಬೇಕು. "ಯಜ್ಞ ದಲ್ಲಿ ಉಪಯೋಗಿಸುವ ಆಗ್ನಿ, ಹವಿಸ್ಸು, 
ಇತರ « ಸಟ ರಣಗಳು, ಯುತ್ವಿಜರ ಪಾಲಿನ ಹಳು ಎಲ್ಲಕ್ಕೂ ಒಂದು ವಿಧಿ ಇದೆ, ವಿಧಾನ 
ವಿದೆ. ಈ ಯಜ್ಞದ ವಿಧಾನವನ್ನು ತಿಳಿಸುವ ಗ್ರಂಥವೇ “ಯಜುರ್ವೇದ. ದೇವತೆಗಳಿಗೆ 

ಸ್ಸನ್ನು ತಸ ಮೇಲೆ ಅವರ ಮನೋರಂಜನೆಗಾಗಿ ಹಾಡುವ ಪದ್ಧತಿ ಬೆಳೆದುಬಂದಿತು. 


ಈ ಹಾಡುಗಳನ್ನೊಳಗೊಂಡಿರುವ ಗ್ರಂಥಕ್ಕೆ "ಸಾಮವೇದ'ವೆಂದು ಹಸರು. ಕೆಲವೊಮ್ಮೆ 


ಯಜ್ಞ ಯಾಗಾದಿಗಳಿಗೆ ವಿಘ್ನಗಳುಂಟಾಗುತ್ತಿದ್ದು ವು. ಮುಖ್ಯ ವಾಗಿ ಯಜ್ಞ ವನ್ನು ತಿರಸ್ಕರಿ 
ಸುವ "ಅನಾರ್ಯ'ರಿಂದ, ಕೆಲವೊಮ್ಮೆ ಪ್ರೇತ ಬಾಟಂ ವುಗಳ ನಿವಾರಣೆಗಾಗಿ 
ಹಲಕೆಲವು ಮಾಟ ಮಂತ್ರಗಳನ್ನು ನಡೆಸಬೇಕಾಯಿತು. ಇಂತಹ ಎ ಹಾಗೂ 
ಇಂದ್ರಜಾಲಾದಿ ವಿದ್ಯೆಗಳ ಆಕರವೇ "ಅಥರ್ವವೇದ' ಎನ್ನಲಾಗಿದೆ. 

ಆದರೆ ಈ ವೇದಗಳು ಕೇವಲ ಯಾಜ್ಞಿಕ ರಚನೆಗಳಲ್ಲ. ಪ್ರೊ. ಮ್ಯಾಕ್ಸ್‌ ಮ್ಯೂಲರ್‌ ಅವರು, 
ರಿಗೆ ತನ್ನ, ತೆನೆ ಪೂರ್ವಜರ, ತನ್ನ. ಚರಿತ್ರೆಯ ಅಥವಾ ತನ್ನ ಬೌದ್ದಿಕ ವಿಕಾಸದ ಬಗ್ಗೆ 


~ 
3 
ಅ 


ಆ ಕು 
ಗಮನವಿದೆಯೋ, ಅವನಿಗೆ ವೈದಿಕ ಸಾಹಿತ್ಯದ ಅಧ್ಯಯನ ಅನಿವಾರ್ಯ? ಎಂದು ಹೇಳುತ್ತಾರೆ. 
ವೇದಗಳು ವಿಶ್ವದ ಮೊಟ್ಟಮೊದಲ ಐತಿಹಾಸಿಕ ಹಾಗೂ ಸಾಹಿತ್ಯಕ ಹೆಂಗಳ. ಯಜ್ಞದ 
ವಿಚಾರ ಇವುಗಳ ಮುಖ್ಯ ವಸ್ತುವಾದರೂ ಇವುಗಳಲ್ಲಿನ ವಿಷಯ ವಿಶ ಓತೋಮುಖವಾದುದು, 
ವೇದಗಳೇ ಹಿಂದೂಧರ್ಮದ ಉದ್ದ ಮಸ್ಮಾನ ನ. ಭಾರತೀಯರ ಆಧ್ಯಾತ್ಮಿಕ ದೃಷ್ಟಿಯ ಮೂಲ 
ವೇದಗಳಲ್ಲಿದೆ. ನಮ್ಮ ಆಚಾಯ: "ರಂ ಹಾಗೂ ಮತಪ್ರವರ್ತಕರು. ವೇದವಾಕ್ಯಗಳಿಂದಲೇ 
ಸ್ಫೂರ್ತಿ ಪಡೆದು ತಮ್ಮ ತಮ್ಮ ಸಿದ್ಧಾಂತಗಳನ್ನು ಸ್ಥಾಪಿಸಿದರು. ಮಾನವಸಂಸ್ಕೃತಿಯ ಬೆಳ 
ವಣಿಗೆಯ ಇತಿಹಾಸವೂ ವೇದಗಳಲ್ಲಿ ಅಡಕವಾಗಿದೆ. ಪ್ರಾಚೀನರ ನಾಗರಿಕತೆ, ಸಂಸ್ಕೃತಿ, 
ವ.ನೋಭಾವಗಳು , ಜೀವನದ ಆದರ್ಶಗಳು ಮೊದಲಾದವನ್ನು ಪರಿಚಯಿಸುವ ವೇದಗಳು 
ಐತಿಹಾಸಿಕ ದೃಷ್ಟಿಯಿಂದಲೂ ಮಹತ್ವ ಶ್ವ ಪೂರ್ಣವಾದವು. ಅನುಪಮವೂ ನವನವೋನ್ಮೆ ೇಷಶಾಲಿ 
ನಿಯೂ ಆದ ನಮ್ಮ ಹಿರಿಯರ ಕಾವ್ಯಪ್ರತಿಭೆ ಕೆಲವೆಡೆ ಗಿರಿ-ನಿರರ್ಣುರಗಳ ಸ್ವಚ್ಛಜಲಪ್ಪ ವಾಹ 
ದಂತೆ ಹರಿದು ಬಂದಿರುವುದರಿಂದ, ವೇದಗಳಲ್ಲಿ ಕಾವ್ಯತತ್ತ್ವವನ್ನೂ ನಾವು ಜರಾ 
ಅಂತೆಯೇ ತೌಲನಿಕ ಭಾಷ ಶಾಸ್ತ್ರದ ಅಧ್ಯಯನ ದೃಷ್ಟಿಯಿಂದಲೂ ವೇದಗಳು ಗಣನೀಯ 
ವಾದ ಪಾತ್ರ ವಿಷ" 


ಇವೆಲ್ಲದರ ಜೊತೆಗೆ ನಮ್ಮ ಜೀವನದ ಆದರ್ಶವನ್ನು ರೂಪಿಸಲು ಸಮರ್ಥವಾದ 
ಸಂದೇಶದಂತಿರುವ ಕೆಲವು ಮಂತ್ರಗಳನ್ನೂ ನಾವು ವೇದಗಳಲ್ಲಿ ಕಾಣಬಹುದು. ಇವು 
ಅಲ್ಲೊಂದು ಇಲ್ಲೊಂದು ಬಂದರೂ ಪ್ರತಿಯೊಂದೂ ಒಂದೊಂದು ದಾರಿದೀವಿಗೆಯಂತಿದು 
ನಮ್ಮ ಜೀವನಕ್ಕೆ ಬೆಳಕು ನೀಡಲು ಸಮರ್ಥವಾಗಿವೆ. ಈ ನರ ಜನ್ಮವನ್ನು ನಮ್ಮ ಸುತ್ತ 
ಮುತ್ತಲಿನವರಿಗೂ ಒಪು ಎವಂತೆ ಹಸನುಗೊಳಿಸಿಿ, . ಹದಗೊಳಿಸಿ, ಸುಸಂಸ್ಕೃತವಾದ ಜೀವನ 
ವನ್ನು ಸಾಗಿಸಲು ಇವು ಸಹಾಯಕವಾಗಿವೆ, ಇಂತಹ ಸಂದೇಶಗಳು ವೇದಗಳಲ್ಲಿ ಸಾಕಷ್ಟಿವೆ. 


ಲ್ಲಿ ಸ್ವಾಗತಿಸಿ, ಸ್ತೋತ್ರ ಮಾಡಿ ನಾವು ಸಲ್ಲಿಸುವ ' 


ಬಾರಾ ವಾನ ಡೆ ಫರ್‌ ದ ಗಾ ದಾ ದ್‌ ದ್‌ ಹಡ ಕೂಸ. ಮಾ ಳ್‌ ಪೂ: ಕಾ. 


ST ಜಂಟ ಪಿಇ ಬ ಓಪ್ರಾ 


ವೇದಗಳ ಸಂದೇಶ ೪೩ 


ಅವುಗಳಲ್ಲಿ ಅತಿಮುಖ್ಯವಾಃ ಕೆಲವನ್ನು  ಪರಿಚಯಿಸಿಕೊಡುವುದು . ಈ ಲೇಖನದ 
ಉದ್ದೇಶ. 
ಎ 
ಅಂತರಂಗ ಮತ್ತು ಬಹಿರಂಗಶುದ್ಧಿ ; ವೇದಗಳು ನಮ್ಮನ್ನು ಸ ಸಂಬೋಧಿಸುವುದು 
ಸ್ಫೂರ್ತಿದಾಯಕವಾದ, ಭರವಸೆ ದ ಇದ “ಆಮ್ಮ ತಸ್ಯ ಪುತ್ರಾಃ” ಎಂಬ ವಿಶೇಷಣ 
ದಿಂದ. ನಾವೆಲ್ಲರೂ ಆಜರಾಮರರು, ಅಮೃತಪುತ್ರರು. “ಆರ್ಯಾಃ ಜ್ಯೋತಿರಗ್ರಾಃ” 
ಎಂಬ ವೈದಿಕಸೂಕ್ತಿಯಂತೆ ಜ್ಞಾ ನಜ್ಯೋತಿಯನ್ನೇ ಮುಂದಿಟ್ಟುಕೊಂಡು ನಡೆಯುವ ಆರ್ಯರು ; 
ಸತ್ಯವನ್ನೇ ಸತ್ತ್ವವನ್ನಾಗಿ ಹಬಾ ಮೇಧಾವಿಗಳು ; ಅಣೋರಣೀಯವೂ ಮಹತೋ 
ಮಹೀಯವೂ ಆದ ಆತ್ಮವಂತರು. ಅಕ್ರತುಗಳಾಗಿ, ವೀತಶೋಕರಾಗಿ, ಆತ್ಮಾನುಸಂಧಾನ 
ವನ್ನಪ್ಟೆ € ಆಲ್ಲ, ಆತ್ಮ ದರ್ಶನವನ್ನೂ ಮಾಡಲು ಸಮರ್ಥವಾದ, ಅಜೇಯವಾದ ಶಕ್ತಿ ಯುಳ್ಳೆ 
ವರು. ಅದರೆ ಈ ಅನನ್ಯ ವಿಲಕ್ಷಣವಾದ ಶಕ್ತಿ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನಮ್ಮ ಹ 
ಬಹಿರಂಗಗಳೆರಡೂ ಪರಿಶುದ್ಧ ವಾಗಿರಬೇಕು ; ನಾವು ಪವಿತ್ರವಾದ ಸ್ತಾತ್ವಿಕ ಜೀವನವನ್ನು 
ಡೆಸ.ತ್ತಿರಬೇಕು. ಅದನ್ನೇ ಯಜ:ರ್ವೇದದ ಒಂದು ಮಂತ್ರ 
ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ 
ಭದ್ರಂ ಪಶೆ ್ಯೇಮಾಕ್ಷಭಿಯ ರ್ಯಜತ್ರಾಃ । 
ಸ್ಥಿರೆ ರಂಗ ೈಸ್ತುಷ್ಟು ವಾಗ್‌ಂ ಸಸ್ತನೂಭಿಃ 
ವೃಶೇಮ ದೇವಹಿತಂ ಯದಾಯುಃ ॥ [ಯ. ವೇ. 25-11] 
«ನಾವು ಕಿವಿಗಳಿಂದ ಯಾವಾಗಲೂ ಮಂಗಳಕರವಾದ ವಿಚಾರಗಳನ್ನೇ ಕೇಳೋಣ ; 
ಕಣ್ಣುಗಳಿಂದ ಮಂಗಲವಾಹಕವಾದ ದ ಶ್ಯಗಳನ್ನೆ € ಕಾ 
ಸತ್ಕಾರ್ಯಗಳನ್ನು ಮಾಡುತ್ತ ದೈವದತ್ತ ಧಾಡಿ ಆಯುಸ್ಸನ್ನು ವ್ಯಯಿಸೋಣ,” ಎಂದು ಇದು 
ಕರೆ ನೀಡುತ್ತದೆ. ಸದ್ವಿಚಾರಗಳ ಶ್ರವಣ ಕಿವಿಗೆ ಸಾರ್ಥಕ್ಯವನ್ನುಂಟುಮಾಡುತ್ತ ದೆ; ಕಣ್ಣಿನ 
ಸಾರ್ಥಕ್ಯ ಮಂಗಳಮಖ:ವಾದ ನೋಟಗಳನ್ನು ನೋಡು ವ್ರದರಲ್ಲಿ, ಹೀಗೆ ನಮ್ಮ ದೃಕ್‌ಶ ವ 


ಣೋಣ ; ನಾವು ದೃಢಕಾಯರಾಗಿ 


- ಣೇಂದ್ರಿಯಗಳು ಸಾರ್ಥಕ್ಯವನ್ನು ಪಡೆದಾಗ ನಮ್ಮ ಜೀವನವೂ ಮಂಗಲಮಯ ಮಸ! 


(4 


ದೈವದ್ಧತ್ತವಾದ ಆಯುಸ್ಸು ಸದ್ವಿನಿಯೋಗವಾಗುತ್ತದೆ. 


ಗ 
ಭಕ್ತನೊಬ್ಬ ವರುಣನಿಗೆ ಪ್ರಾರ್ಥನೆ ಸಲ್ಲಿಸುವಾಗ ಇದೇ ವಿಚಾರವನ್ನು ಮತ್ತಷ್ಟು 


[se 


ಸ್ಪಷ್ಟಪಡಿಸುತ್ತಾನೆ. ಅಂತರಂಗದ ಪಾಪಕೂಪವನ್ನು ಸಂಪೂರ್ಣವಾಗಿ ಭೇದಿಸೆಂದು ಯತದ 
ಪ್ರತಿಷ್ಠಾ ಪಕನಾದ ಆತನನ್ನು ಮೊರೆಹೊಗುತ್ತಾನೆ : 


ಇದಮಾಪಃ ಪ್ರವಹತ ಯಶ್ಕಿಂಚೆದುರಿತಂ ಮಯಿ । 
ಯದ್ವಾಹಮಭಿದ:ದ್ರೋಹ ಯದ್ವಾ ಶೇಪ ಉತಾನೃತಮ್‌್‌ ॥ 
ತೆ (ಯ. ವೇ. 1-23-22] 
“ಜಲದೇವ ! ನನ್ನಂತರಂಗದಲ್ಲಿ ತುಂಬಿರುವ ಪಾಪವನ್ನು ಕೊಚ್ಚಿಕೊಂಡುಹೋಗು. ನನ್ನ 
ಒಳಗಡೆ ತುಂಬಿರುವ ದ್ರೋಹಭಾವವನ್ನು, ಅಪಶಬ ವನ್ನು, ಒಂದು ಸೇರಿರುವ ಸುಳ್ಳು 
ಆಚರಣೆಯನ್ನು ಕೂಡ ತೊಳೆದುಹಾಕು.” ಪ್ಫಾರ್ಥನಾರೂಪವ ವಾದ ಈ ಮಂತ್ರದಲ್ಲಿ 1 


೪೪ ಮಾನವಿಕ ಕರ್ಣಾಟಕ 


ಣಿಕತೆ ಇದೆ ; ಆರ್ತನಾದವಿದೆ. ತಾನು ಪರಿಶುದ್ಧನಾಗಿ “ದೇವಾನಾಂಪಿ )ಯ”ನಾಗಬೇಕೆಂಬ 
ಹಂಬಲವಿದೆ. 
ಪ್ರಿಯನಾಗಿ ಮಾಡೆನ್ನ : ಮನುಷ್ಯ ಬಾಳುವಷ್ಟು ದಿನವೂ ಸ್ನೇಹಸೌಜನ್ಯಗಳಿಂದ, ಪ್ರೀತಿ 

ವಿಶ್ವಾಸಗಳಿಂದ ಬಾಳಬೇಕು. ತನ್ನ ಸದ್ವರ್ತನೆಯಿಂದ ಎಲ್ಲರ ಹೃದಯ ಸ್ಥಾನ ಪಡೆಯ 
ಬೇಕು ; ಎಲ್ಲರಿಗೂ ಪ್ರಿಯನಾಗಬೇಕು; ಎಲ್ಲರಿಂದಲೂ ಅಭಿನಂದನಾರ್ಹನಾಗಬೇಕು. ಆಗಲೇ 
ಆತನ ಜೀವಿತ ಸಾರ್ಥಕ. ವೇದಗಳ ಮಂತ್ರದ್ರಷ್ಟಾರರು ಈ ವಿಷಯವನ್ನರಿತಿದ್ದರು. ತಮ್ಮ 
ಪ್ರಿಯ ದೇವತೆಗಳೊಡನೆ ತಮ್ಮನ್ನು ಎಲ್ಲರಿಗೂ ಪ್ರಿಯರನ್ನಾಗಿ ಮಾಡಿರೆಂದು ಮತ್ತೆ ಮತ್ತೆ 
ಪ್ರಾರ್ಥಿಸುತ್ತಿದ್ದರು. 

ಸಾನೋ ಭೂಮೇ ಪ್ರರೋಚೆಯ ಹಿರಣ್ಯಸ್ಯೇವ 

= ತ್ತ 

ಸಂದೃಶಿ ಮಾನೋ ದ್ವಿಕ್ಷತ ಕಶ್ಚನ॥ [ಯ. ವೇ.] 

ಬಂಗಾರದೊಲು ಎನ್ನ ಪ್ರಿಯನಾಗಿ ಮಾಡು 

ಯಾರು ದ್ವೇಷಿಸದಂತೆ ಮಾಡೆನ್ನ ಪೃಥ್ವಿ॥ 
ಹೀಗೆ ಮಾನವನ ಬಾಳು ಪುಟವಿಟ್ಟ ಅಪರಂಜಿಯಂತೆ ಸ್ವಚ್ಛ ವಾಗಬೇಕು. ದೆ ಶ್ರೇ ಷಾಸೂಯಾದಿ 
ಕಶ್ಮಲಗಳು ಸಂಪೂರ್ಣವಾಗಿ ಕರಗಬೇಕು. ಅಹಂಕಾರ, ಮಮಕಾರಗಳ ನಿರಸನವಾಗಬೇಕು. 
ಆಗಲೇ ಆತ ಎಲ್ಲರಿಂದಲೂ ಬಯಸಲ್ಪಡುತ್ತಾನೆ, ಎಲ್ಲರಿಗೂ ಪ್ರಿಯನಾಗುತ್ತಾನೆ. ಬದುಕಿನ 
ಸಾರ್ಥಕ್ಯದ ಅರಿವಾಗಿ ಕೃತಕೃತ್ಯನಾಗುತ್ತಾನೆ. 

ಶಿವಸಂಕಲ್ಪವುಸ್ತ, : ಮನುಷ್ಯ ಮನನಶೀಲ. ಅವನ ಮನಸ್ಸ ನಿರ್ಮಲವಾದಾಗ 

ಅವನ ಎಲ್ಲ ಯೋಚನೆಗಳೂ ಕಾರ್ಯಗಳೂ ಪರಿಶುದ್ಧ ವಾಗುತ್ತವೆ. ಆದರೆ ಮನಸ್ಸನ್ನು ಮಲಿನ 
ಗೊಳಿಸುವ ಸಾಧನಗಳು ಹತ್ತಾರು, ಹಲವಾರು. ಕಲುಷಿತವಾದ ಮನಸ್ಸು ಕಡಿವಾಣ ಕಿತ್ತ 
ಕುದುರೆಯಂತೆ ಮನುಷ್ಯನನ್ನು ಪತನದತ್ತ ಒಯ್ಯುತ್ತದೆ. ಆದ್ದರಿಂದ ಮನಸ್ಸನ್ನು ಪರಿಶುದ್ಧ 
ವಾಗಿಡಲು, ಕಲ್ಯಾಣಮಯವಾದ ವಿಚಾರಗಳಿಂದ ಪರಿಪೂರ್ಣವಾಗಿಡಲು ನಾವು ಹೆಚ್ಚಿನ ಗಮನ 
ಕೊಡಬೇಕು. ವೇದಗಳ ದ್ರಷ್ಟಾರರು ಮನಸ್ಸಿನ ಪರಿಶುದ್ಧ ತೆಯನ್ನು ಮತ್ತೆ ಮತ್ತೆ ಒತ್ತಿ 
ಹೇಳಿದ್ದಾರೆ. ತಾವು ಭಾವಿಸಿದ ದೇವತಾಶಕ್ತಿಯೊಡನೆ ಈ ಬಗ್ಗೆ ಮತ್ತೆ ಮತ್ತೆ ಪಾರ್ಥನೆ ಸಲ್ಲಿಸು 
ತ್ತಾರೆ : 


ಲ 

[ae] 
x 
ಪಿ 


ಸುಷಾರಧಿಶ್ವಾನಿವಯನ್ಮನುಷ್ಯಾನ್ಮೇನೀಯತೇಶುಭಿರ್ವಾಜಿನ ಇವ । 
ಹೃತ್ಸತಿಷ್ಠಂ ಯದಜಿರಂಜವಿಷ್ಠಂ ತನ್ಮೇಮನಃ ಶಿವಸಂಕಲ್ಪಮಸ್ತು ॥ 
(ಯ. ವೇ. 34-6) 
“ಕುಶಲ ಸಾರಥಿ ವೇಗಶಾಲೀ ಕುದುರೆಗಳನ್ನು ಕಡಿವಾಣದಿಂದ ಹೇಗೆ ನಡೆಸುತ್ತಾನೋ 
ಹಾಗೆ ಮನುಷ್ಯನನ್ನು ಕೆಲಸಕ್ಕೆ ತೊಡಗಿಸುವ ಮನಸ್ಸು ಕೂಡ ಮನಷ್ಯಾದಿ ಪ್ರಾಣಿಗಳನ್ನು 


ಲಿ 
ನಡೆಸುತ್ತದೆ. ಮುಪ್ಪಿಲ್ಲದೆ, ಅತ್ಯಂತ ವೇಗಶಾಲಿಯಾದ ಅದು ಹೃದಯದಲ್ಲಿದೆ. ನನ್ನ ಆ, 


ಮನಸ್ಸು ಸದಾ ಕಲ್ಯಾಣಮಯ ವಿಚಾರಗಳಿಂದ ತುಂಬಲಿ.” 
ಮನಸ್ಸು ಕಲ್ಯಾಣಮಯ ವಿಚಾರಗಳಿಂದ ತುಂಬಬೇಕು; ಆ ಶ್ರೇಷ್ಠ ವಿಚಾರಧಾರೆ 
ಗಳನ್ನು ಕಾರ್ಯರೂಪಕ್ಕೆ ತರಬೇಕು. ಆದ್ದರಿಂದ ಮನಸ್ಸು ಸದಾ ಸ ಜನಶೀಲವಾಗಬೇಕು. 


ವೇದಗಳ ಸಂದೇಶ ೪೫ 


ಅದಕ್ಕೆ ತಕ್ಕ ನೈಪುಣ್ಯವನ್ನು ಅದು ಪಡೆಯಬೇಕು. ಖಯಗ್ವೇದದ ಖಯಷಿಯೊಬ್ಬ ಈ ಬಗ್ಗೆ ತನ್ನ 
ಇಷ್ಟ ದೇವತೆಯಾದ ಸೋಮನೊಡನೆ ಅತಿ ದೈನ್ಯದಿಂದ ಪ್ರಾರ್ಥಿಸುತ್ತಾ ನೆ. 
ಭದ್ರಂ ನೋ ಅಪಿವಾತಯ a 
(ಯ. ವೇ, 10.25.1) 
“ಸೋಮ ! ಶ್ರೇಷ್ಠ ಕರ್ಮಗಳಲ್ಲಿ ನಮ್ಮ ಮನಸ್ಸು ನೈಪುಣ್ಯಪಡೆವಂತೆಮಾಡಃ!” 
ಹೀಗೆ, ಮನಸ್ಸ ನ್ನು ಮಲಿನಗೊಳಿಸಬಾರದು ; ಪರಿಶುದ್ಧ ವಾಗಿಡಬೇಕು. ಅದು ಸದಾ 
ಜಾಗೃ ಜ್ಯ ; ಕ್ರೆಯಾಶೀಲವಾಗಿರಬೇಕು. 
ಸತ್ಮ ೨ ವದ: ವ್ಯ ತ್ವ ದ ವಿಕಾಸಕ್ಕೆ ಹಾಗೂ ಪ್ರ ಹೃದಯದ ಸ್ವಚ್ಚತೆಗೆ ಸತ್ಯವನ್ನು ನುಡಿಯುವುದು 
ಅತ್ಯಾವಶ್ಯಕ A ಸಾರುವುದು ಇದನ್ನೇ. 
ಸತ್ಯ ಅಸತ್ಮಗಳರಡಕ್ಕೂ ಪರಸ್ಪರ ಸ್ಪರ್ಧೆಯಂತೆ, ಅದರೆ ವಿಚಾರಶೀಲರಾದ ಮಾನವರು 
ಸತ್ಯವನ್ನಾಶ್ರ ಯಜ ಹೊರತು ಅಸತ್ಯವನ್ನಲ್ಲ. 
ಸುವಿಜ್ಞಾ ನಂ ಚಕಿತುಷೇಜನಾಯ ಸಚ್ಚಾ ಸಚ್ಚೆ ವಚನೇ ಪಸ್ಪೃಧಾತೇ ! 
ತಯೋರ್ಯತ್ಸತ್ಕಂ ಯತರದೃಜೀಯಸ್ತದಿತ್ಸೋಮಾವತಿ ಹನ್ತಾ ಸತ್‌ ॥ 


ನಂತ್ರ 
[ಯಂ ವೇ. 7- -104-12] 


“ಸತ್ಯವಚನಕ್ಕೂ ಅಸತ್ಯವಚನಕ್ಕೂ ಪರಸ್ಪರ ಸ್ಪರ್ಧೆ. ಮೇಧಾವಿಗಳು ಇದನ್ನು ಬಲ್ಲರು. 
ಸೋಮ ಸತ್ಯವನ್ನು ಪಾಲಿಸುತ್ತಾನೆ. ಅಸತ್ಯವನ್ನು de 

ಪಗ ಧಃ ಕಸ್ಯಸಿ ದ್ಧ ನಮ್‌ : ಮಾನವನನ್ನು ದಾನವನನ್ನಾಗಿ ಮಾಡಿ ಅವನ ನೈತಿಕ 
ಬಲವನ್ನು ಕುಗ್ಗಿ ಸುವುದು ಲೋಭ ಭ. ಆದ್ದರಿಂದಲೇ ಇದನ್ನು ಅರಿಷಡ್ವರ್ಗಗಳಲ್ಲಿ ಒಂದೆಂದಂ 
ಪರಿಗಣಿಸಿದ್ದಾರೆ. ಸಕಲಪಾಪಗಳಿಗೂ ಇದೇ ಮೂಲ. ನಮಗರಿವಿಲ್ಲದಂತೆಯೇ ಇದು ನಮ್ಮ 
ಜೀವನವನ್ನು ಆಕ್ರಮಿಸುತ್ತದೆ; ಬಾಳನ್ನು ಬರಡಾಗಿಸುತ್ತದೆ. ಇದರ ಕಪಿಮುಷ್ಟಿಯಿಂದ 
ಎಷ್ಟು ದೂರವಿದ್ದ ರೆ ಅಷ್ಟು ಒಳೆ ಕೈಯದುಃ ವೈದಿಕ ಯುಷಿಗಳು ಹೆಜ್ಜೆಹೆಜ್ಜೆಗೂ ಇದರ ಅನರ್ಥ 
ವನ್ನ ಬಣ್ಣಿಃ ಸಿದ್ದಾರೆ. 
ಈ ಆಸೆಗೆ ತುದಿ ಬುಡವಿಲ್ಲ, ಇತಿ ಮಿತಿ ಇಲ್ಲ. ಎಷ್ಟು ಗಳಿಸಿದರೂ ಸಾಲದು, ನೂರಿದ್ದ 
ವನಿಗೆ ಸಾವಿರ ಗಳಿಸುವ ಆಸೆ ; ಸಾವಿರವಿದ್ದವನಿಗೆ ಲಕ್ಬಾಧೀಶನಾಗಬೇಕೆಂಬ ಬಯಕೆ. ಲಕ್ಷಾಧಿ 
ಪತಿಗೆ ಕೋಟ್ಯಧೀಶನಾಗಬೇಕೆಂಬ ತವಕ. ಯಗ್ವೇದದ ಒಂದು ಮಂತ್ರ) ಇದನ್ನು ಬಹು ಸುಂದರ 
ವಾಗಿ ನಿರೂಪಿಸುತ್ತದೆ 

ಏಕಪಾದ್ಭೂಯೋ ದ್ವಿಪದೋ ವಿಚಕ್ರಮೇ ದ್ವಿಪಾತ್ವ್ವಿ ಪಾದಮಭ್ಯೇತಿ ಪಶ್ಚಾತ್‌ | 

ಚತಂಷ್ಪಾದೇತಿ ದ್ವಿ ಪದಾಮಭಿ ನಿಸ ರೇ ಸಂಪಶ್ಯ ನ ೦ಕ್ಷ್ವಿ (ರುಪತಿಷ್ಯ ಮೂನ | $l 

[ಯ.ವೇ. 10-117-8] 

“ಒಂದು ಪಾಲು ಸೌಪತ್ತಿದ್ದವನು ಎರಡು ಪಾಲು ಇರುವವನಿಂದ ಬೇಡುತ್ತಾನೆ. ಎರಡು 
ಪಾಲಿನವನು ಮೂರು ಪಾಲಿನವನಿಂದ. ಮೂರು ಪಾಲಿನವನು ನಾಲ್ಕು ಪಾಲಿನವನಿಂದ. ಹೀಗೆ 
ಕಡಿಮೆ ಧನದ ವ್ಯಕ್ತಿ ತನಗಿಂತ ಹೆಚ್ಚು ಧನವಂ ತನನ್ನು ಕೇಳುತ್ತಾನೆ. ಇದೇ ಜಗತ್ತಿನ ಕ್ರಮ.” 
ಬಹಳ ಚಂಚಲ, ಇಂದು ಕೋಟ್ಯಧೀಶನಾಗಿದ್ದವನು ನಾಳೆ ಬೀದಿಯ 


೪೬ ಮಾನವಿಕ ಕರ್ಣಾಟಕ 


ಭಿಕಾರಿಯಾಗಬಹುದು. ಇಂದಿನ ಭಿಕಾರಿ ನಾಳೆ ಕೋಟ್ಯಧೀಶನೂ ಆಗಬಹುದು. ಒಬ್ಬನ 
ಕೆ ೈಯಲ್ಲಿ ನಿಲ್ಲುವುದು ಅದರ ಸ್ವಭಾವವೇ ಅಲ್ಲ. ಜುಗ್ಮೇದದ ಮಂತ್ರ ಈ ಅಂಶವನ್ನು ಹೃದಯಂ 
ಗಮವಾಗಿ ವರ್ಣಿಸಿದೆ : 

ಓಹಿ ವರ್ತಂತೇ ರಥೈ "ವ ಚಕ್ರಾಂನ್ಯ ಮನ್ಯ ಮುಪತಿಷ್ಠ ೦ತರಾಯಃ। 1 


[ಯು.ವೇ. 10- 117- -5] 

ರಥದ ಚಕ್ರಗಳು ಅನೇಕ ದಿಕ್ಕುಗಳಲ್ಲಿ ತಿರುಗುತ್ತವೆ. ಅದೇ ರೀತಿ ಧನವೂ ಅನೇಕ 
ಜನರ ಕೈಗೆ ಬರುತ್ತ-ಹೋಗುತ್ತ ಇರುತ್ತದೆ. ಅದು ಎಂದೂ ಒಬ್ಬನ ಬಳಿ ಅಥವಾ ಒಂದೇ 
ಸ್ಕಾ ನದಲ್ಲಿ 2 ಶಾಶ್ವ ತವಾಗಿ ನಿಲ್ಲದು.” 
“ಪೃಣೀಯಾದಿನ್ನಾಧಮಾನಾಯ ತವ್ಯಾನ್‌”' [ಯ.ವೇ, 10-117-5] 

“ಸಂಪತ್ತಿನಿಂದ ಸಮ್ಮದ್ಧನಾದವನು ಯಾಚಿಸುವ ಅತಿಥಿಗೆ ಧನಾದಿಗಳನ್ನು ಕೊಡಲೇ 
ಬೇಕು.” 

ಪಾಮಾಣಿಕವಾಗಿ ಗಳಿಸಿದ ಐ 
ಬೇಕು. ದೇವತಾಕಾರ್ಯಗಳಿಗೆ, ದಾನಧರ್ಮಾದಿಗಳಿಗೆ ಅಥವಾ ಸಮಾಜಸೇವೆಗೆ ತನ್ನ ದುಡಿಮೆ 


ರ್ಯವನ್ನು ನಾಲ್ಕು ಜನರಿಗೆ ಹಂಚಿ ತಾನೂ ಅನುಭವಿಸ 
ವ 


ಯ ಒಂದು ಭಾಗವನ್ನಾದರೂ ಮಿಸಲಿ ಕ ಆದನ್ನೇ ಖುಗ್ವೇದದ ಒಂದು ಮಂತ್ರ ಹೀಗೆ 
ಹೇಳುತ್ತದೆ : 


ನಾರ್ಯಮಣಂ ಪುಷ್ಯತಿ ನೋ ಸಖಾಯಂ 
ಕೇವಲಾಘೋ ಭವತಿ ಕೇವಲಾದೀ 11 | ಕ ವೇ. 10.1 17-6] 
“ದಾನ ಮಾಡುವ ಬುದ್ಧಿಯೇ ಬಾ ರದವನು ಅನ್ನೆ ಶ್ವ ಯಾರ್ದಿಗಳನ್ನು ಪಡೆಯುವುದಂ 


ವೃರ್ಧ. ಸತ್ನವಾಗಿ ಹೇಳುತ್ತೇನೆ ; ಅದು ಅವನಿಗೆ ಮೃತ್ಯು ಪ್ರಾಯವಾಗಿರುತ್ತದೆ. ಹವಿಷ್ಟ್ರ 
ದಾನದಿಂದ ಅವನು ದೇವನನ್ನು ಸೇವಿಸಿ ನ ಎಸೆ ಲಿ. ಯಾರಿಗೂ ದಾನ ಮಾಡದೆ 
ಕೇವಲ ತಾನೊಬ್ಬನೇ ಅನುಭವಿಸುವ ಆತ ಪಾಷಿಷ್ಮನಾಗುತ್ತಾ ನೆ.” 

ಜೂಜಿನಿಂದ ದೂರವಿರಿ : ಸ ಜೀವನವನ್ನು ಕಿಡಿಸುವಂಥ ಪರಿಸರಗಳು, ಸಾಧನ 
ಗಳು ಹತ್ತಾರು. ಮದ್ಯಪಾನ, ಸ್ತ್ರೀಸಂಗ, ಜೂಜಾಟ- ಇವೆಲ್ಲ ಮಾನವನ ಬಾಳನ್ನು ಹಾಳು 
ಮಾಡುವಂಥ ದುಶ್ವಟಗಳು. ಖಯಗ್ವೇದದ ಅಕ್ಷಸೂಕ್ತವೆಂಬ ಭಾಗದಲ್ಲಿ ಜೂಜಿನ ಹವ ಸ 
ಗಾಗಿ ಸಾಂಸಾರಿಕ ಸುಖಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡ ವ್ಯಕ್ತಿಯೊಬ್ಬ ತನ್ನ ದುಃ 
ಯನ್ನು ಕುರಿತು ಮರಗುತ್ತಾನೆ. ಜೂಜಿನ ದುಷ್ಪರಿಣಾಮಗಳನ್ನು "ವವರಸ ಇ ಮಟ 
ಪರಿಶ್ರಮದಿಂದ ಜೀವನವನ್ನು ಸಾಗಿಸಬೇಕೆಂದು ಸಂದೇಶ ನೀಡುತ್ತಾ ನೆ. 

ಮೊದಲನೆಯ ಈಕಿ ನಲ್ಲಿ ತನ್ನ ಪತ್ನಿ ಯ ಸದ್ಗು ಣಗಳನ್ನು ವರ್ಣಿಸಿ, ಜೂಜಿನ ಚಟಕ್ಕೆ 
ಬಿದ್ದ ತಾನು ಅವಳನ್ನು ಮನೆಯಿಂದ ಓಡಿಸಿದುದಕ್ಕೆ "ದುಃ ಖಪಡುತ್ತಾನೆ: 


ಕ್ರಿ 
ಷ್ಠ 
೨ 
ಲಲ. 


ನಮಾ ಮಿಮೇಥ ನ ಜಿಹೀಳ ಏಷಾ 
ಶಿವಾ ಸಖಿ 


ಖಭ್ಯ ಉತ।ಮಹೃ ಮಾಸೀಿ" | 


AT 


ವೇದಗಳ ಸಂದೇಶ ೪೭ 


ಅಕ್ಷಸ್ಮಾಹಮೇಕಪರಸ್ಯ ಹೇತೋಃ 
ಅನುವ್ರತಾಮಪ ಜಾಯಾಮರೋಧಮ೯॥ [ಯ. ವೇ. 10.34.2] 
ಕಲಹ ಮಾಡುವಳಲ್ಲ ಕೋಪ ಮಾಡುವಳಲ್ಲ 
ಎನಗು ಮಿತ್ರರಿಗೆಲ್ಲ ದಯೆಯ ತೋರಿಹಳು; 
ದಾಳಗಳು ತಾವುರುಳಿ ನಿರ್ಭಾಗ್ಯನಾದ ನಾ 
ಸತಿಯ ಮನೆಯಿಂದಾಚೆಗೋಡಿಸಿರುವೆ॥ 


— ಇ ಆ ಸ್ಯ ° Cand ಇಳಿ A 
[ಕನ್ನಡ ಅನುವಾದ: ಎಂ. - ಕೃಷ್ಣ ಷ್ಣಸ್ಯೂ ಮಿ: ಬುಂಗ್ವೇದ ದಿಂದ] 
ಜೂಜಾಡುವ ಇವನನ್ನು ಅತ್ತೆ ದ್ವೇಪಿಸುತ್ತಾಳೆ; ಹೆಂಡತಿ ಹತ್ತಿರಕ್ಕೆ ಸೇರಿಸುವುದಿಲ್ಲ; ಜನ 
ಸಹಾನುಭೂತಿಯನ್ನು ಇವನು 


ದ್ನೇ 
ವ" 
ಸಾಪ ವಾಗಿ ಕಳೆದು ಕೊಳ್ಳುತ ನೆ. ತಾನು ನಿಷ್ಠ್ರಯೋಜಕ 
ಎಂಬ ಭಾವನೆ ಅವನಿಗೇ ಮೂಡುತ್ತದೆ | 


ದ್ವೇಷ್ಟಿ ಶ್ಚಶ್ರೂರಪಜಾಯಾ ರುಣದ್ಧಿ 
ನ।ಃನಾಧಿತೋ ಎನ್ಸ ತೇ ಮರ್ಡಿತಾರಮ್‌ | 
ಅಶ್ವಸೆ ಸ್ಯೇವ ಜರ ವಸ್ನ (ಸ್ಯ 
ನಾಹಂ ವಿಂದಾಮಿ ಕಿತವಸ್ಯ ಭೋಗಮ್‌ ॥[ಯ. ವೇ. 10.34-37] 
ಅವಳ ತಾಯ್‌ ದೇಷಿಪಳ್ತು ಅವಳೆ ಬೇಡನ್ನುವಳು 
ಇಂಥ ಕಷ್ಟದಲೆನಗೆ ಜನರ ದಯೆಯುಂಟೆ? 
ಜೂಜುಗಾರನು ತಾನು ಅತಿ ನಿಷ್ಟ್ರಯೋಜಕನು 
ಸಂತೆಮಾಳದಲಿರುವ ಮುದಿಗುದುರೆಯಂತೆ।। 
ಸಂತೆವಾಳದ ಮುದಿಗುದಾರೆಯ ಉಪಮೆ ಬಹಳ ಸೊಗಸಾಗಿದೆ. ಆ ಕುದುರೆ ಯೌವನ 
ಏರುವಯಸ್ಸಿನಲ್ಲಿದ್ದಾಗ, ತನ್ನ ಪಾಲಿನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದಾಗ ಅ 
ಕೊಳ್ಳಲು ಎಲ್ಲರೂ ಮುಂದೆ ಬರುತ ಈಗ ಅದು ಸತ್ತ್ವ್ವಹೀನವಾಗಿದೆ, ದುರ್ಬ 
ಗಿದೆ. ಆದ್ದರಿಂದಲೇ ಅದಕ್ಕೆ ಗಿರಾಕಿಗಳಿಲ್ಲ. ಅಂತೆಯೇ ಜೂಜುಕೋರ ಈ ದುಶ್ಚಟಕ್ಕೆ 
ಲಿಯಾಗುವ ಮುನ್ನ ಎಲ್ಲರ ಆದರಕ್ಕೆ, ಪ್ರೀತಿ ವಿಶ್ವಾಸಗಳಿಗೆ ಪಾತ್ರನಾಗಿದ್ದ. ಈಗ ಎ 
ತನನ್ನು ದ್ವೇಷಿಸುವರು. ತಾನು ಮದಿಗೆದುರೆಯಂತೆ ಅಪ್ರಯೋಜಕ ಎಂಬ ಭಾವನೆ 
ಅವನಿಗೆ ಮೂಡಿದೆ. 
ಸೋತ ಜೂಜುಗಾರನ ಸಂಕಷ್ಟಗಳಿಗೆ ಅಂತ್ಯವಿಲ್ಲ. ಆತನ ಮಡದಿಯನ್ನು ಇತರ 


ಲ 


G 


ಜೂಜುಗಾರರು ಹೀನಭಾವನೆಯಿಂದ ಹಿಡಿದು ಎಳೆಯುತ್ತಿರುವರು. ಆತನ ತಂದೆ, ತಾಯಿ, 
ಸಹೋದರರೂ “ನಮಗೆ ಈತನ ಬಗ್ಗೆ ಏನೂ ಗೊತ್ತಿ ಇವನನ್ನು ಸೆ 
ಒಯ್ಯಿರಿ? ಎನ್ನುವರು ; » 
ಆನ್ಯೇಜಾಯಾಂ ಪರಿಮೃಶಂತ್ಯಸ್ಯ ಯಸ್ಮಾಗೃಧದ್ವೇದನೇ ವಾಜ್ಯಕ್ಷಃ | 
ಏತಾ ಮಾತಾ ಭ್ರಾತರ ಏನಮಾಹುಃ ನಜಾನೀಮೋ ನಯತಾ ಬದ್ಧ ಮೇತಮ್‌ ॥ 


[6%] 
[ಯ. ವೇ. 10-34- -4] 


$s 


೪೮ ಮಾನವಿಕ ಕರ್ಣಾಟಕ 


ಇತಿ... 


ಪೇರಾಶೆಯಿಂದಿರುವ ದಾಳಗಳು ಮನೆಮುರಿದ 


ಇ ಹಗರ್‌: ಅತ ಅತ್‌ ಟಾ. ೫) 


ಮಾನವನ ಸತಿಯನ್ನು ಇತರರೆಳೆಸುವರು 1 
ತಾಯ್ತಂದೆ, ಸೋದರರು ಎಲ್ಲ ಪೇಳುವರಿವ 
"ನಾವ್‌ ಕಾಣೆವಿವನನ್ನು, ಒಯ್ಯಿರಿ ಸಿರೆಗೆ' ॥ 


ಜೂಜಾಡುವುದು "ವ್ಯಸನ 'ವೆಂದು ದ್ಯೂ ತಕಾರನಿಗೂ ಗೊತ್ತು. ದಾಳಗಳಿಂದ ತಪ್ಪಿ ಸಿಕೊಳ ೈ 
ಬೇಕೆಂದು ಆತ ERA ಪ್ರಯತ್ನ ಅ ಶಷ್ಟಲ್ಲ. ಆದರೂ ಆತನ ಮನಸ್ಸು ದುರ್ಬಲ. ' 
ಬಣ್ಣ ಬಣ್ಣ ದ ಅಕ್ಷಗಳ ಶ ) ಕೇಳಿದೊಡನೆಯೇ ಆತ, ಕಾಮವ್ಯಸನದಿಂದ ಸಂಕೇತಸ್ಥ್ಮಾನವನ್ನು 


“ಬ 
ಹ ES ತೆ, ಜೂಜಂಕಟ್ಟೆ ಯನ್ನು ಸೇರುವನು. 


nc Sp 


ಮ 206 


ಯದಾದೀಧ್ಯೇನ ದವಿಷಾಣ್ಶೇಭಿಃ 

ಪರಾಯದ್ಧೊ ವತ ಹೀಯೇ ಸಖಿಭ್ಯಃ ! 

ನ್ಯುಪ್ತಾಶ್ಚ ಬಭ್ರ ವೋವಾಚಮಕ್ರತಮ್‌ 

ಮಾದೇಷಾಂ ನಿಷ್ಠತಂ ಜಾರಿಕೀವ 1 [ಯ ವೇ. 10-34-5] 


ತ 


ಸ 
ಒಬ್ಬನೇ ಇದ್ದಾಗ ಇನ್‌ಪೋಗೆನೆನ್ನುತಲಿ 
ಒಗೆವೆ, ಹಿಂದೆಯೆ ಉಳಿವೆ ಜೂಜುಗಾರರ ಬಿಟ್ಟು | 


ಕೆಳಗುರುಳ್ಹ ಕೆಂದಾಳ ಕೂಗಲೊಡನೆಯೆ. ನಾನು 
ಜಾರಿಣಿಯ ತೆರದಲ್ಲಿ ಜೂಜುಕಟ್ಟೆಗೆ ನಡೆವೆ ॥ 
ಅಕ್ಷಗಳ ಪ್ರಭಾವ ಪರಿಹಾರ್ಯವಾದುದು. ಜೂಜುಗಾಠನನ್ನು ಇವು ಸೆಳೆಯ: ವುವು. 
ಗೆದ್ದವರಿಗೆ ಧನಧಾನ್ಮೂದಿಗಳ ಲಾಭವಾ ಎದರೆ, ಸೋತವನಿಗೆ ಸಂತಾಪ. ಆದರೂ ಜೂಜುಗಾರ 
ಅವುಗಳ ಮೋಹದ ಬಲೆಗೆ ಸಿಲುಕಿಹೋಗುತ್ತಾನೆ. ದಾಳಗಳು ತುಂಟ ಹುಡುಗನಂತೆ ಇವ 
ವೆ 


ನೊಡನೆ ಕಣ್ಣು ಮುಚ್ಚಾಲೆ ಆಡುತ್ತ 


ಅಕ್ಷೂಸ ಇದಂಕುಶಿನೋ ನಿತೋದಿನೋ 

ನಿಕ ೈತ್ವಾನಸ್ತ ಪನಾಸ್ತಾಪಯಿಷ್ಲವಃ | 

ಕುಮಾರದೇಷ್ಟಾ ಜಯತಃ ಪುನರ್ಷಣೋ 

ಮಧ್ವಾ ಸಂಪೃಕ್ತಾಃ ಕಿತವಸ್ಯ ಬರ್ಹಣಾ ॥ [೫೨.ವೇ. 10-34-7] 


ದಾಳ ಜೂಜಿಗನೆಳೆದು ವಂಚಿಸುತೆ ನೋಯಿಸುತೆ 
ನೋವನಿತ್ತಲು ನೋವನೆತ್ತಲುಂ ಮಾಡಿ ಟ 
ಹುಡುಗರಂದದಿ ಆಸೆ ತೋರಿಸಿಯು ಹಿಂದೆಳೆದು 

ಕೆ ಯ ಮುಸುಕುವುದಾಗ ಮಧುರ ಮಧುಮಾಯೆ ॥ 


ಈ ದಾಳಗಳು ಕೆಳಗುರುಳುತ್ತಿದ್ದರೂ ಸೋಲಿನ ಹೆದರಿಕೆಯಿಂದ ನಡುಗುವ ಜೂಜುಕೋರನ 
ಹೃದಯದ ಮೇಲಕ್ಕೆ ಹೊರಳುತ್ತವೆ.. ಹಸ್ತಗಳೇ ಇಲ್ಲದ ಇವು ಕೈಗಳಿರುವ ಜಖಸಾಜುಕೋರ 
ನನ್ನೂ ಗೆಲ್ಲುತ್ತವೆ. ದಿವ್ಯವಾದ ಮಾಯೆಯ ಇದ್ಮಿಲಿನಂತಿರುವ ಈ ದಾಳಗಳು ಅಕ್ಷಫಲಕದ 


ಜು 


ವೇದಗಳ ಸಂದೇಶ ೪೯ 


ನ ಅಂಗಾರಾ ಹತ ರೇತಾಃ ಸನ್ತ್ನೋ ಹ ಹ. ನಿರ್ದಹನ್ತಿ॥ 
[ಯ.ವೇ. 10-34-9] 

ಕೆಳಗುರುಳಿ ಒಡನೆಯೇ ಮೇಲಕ್ಕೆ ತಾನುರುಳಿ 

ಕೈಯಿಲ್ಲದಿರ್ದೊಡೆಯು ನರನ ಮೇಲ್‌ ಕೈ ಮಾಡಿ । 

ಹಾಸ ಮೇಲ್ಕುಳಿತು ತಾ ಟ್‌ ತೆರದಿ 

ತಣ್ಣಗಿರುತಲೆ ಹೃದಯ ಬೂದಿಮಾಡುವುದು: ॥ 


ಅವನ ತಾಯಿಯಂತೂ ಪುತ್ರಶೋಕದಿಂದ ಸಂತಪ್ತಳಾಗುವಳು. ಭು ಹಣವಿಲ್ಲ ; ಸಾಲ 
Simin ಕೊನೆಗೆ ಉಳಿದ ಏಕೈ ಕ ಮಾರ್ಗವೆಂದರೆ ಕಳ್ಳತ ಅದಕ್ಕೂ ಅಂಜಂವು 
ದಿಲ್ಲ ಈತ. ಜೂಜಿನಲ್ಲಿ ಸೋತು ೫0 .! ಇವನು ಇತರರ ಮನಗಳಿಗೆ ರಾತ್ರಿ ಕನ್ನವಿ 
ಕೃಲು ಪ್ರಯತ್ನಿ ಸುತ್ತಾನೆ 


ಜಾಯಾ ತಪ್ಕತೇ ಕಿತವಸ್ಯಹೀನಾ ಮಾತಾ ಪುತ್ರಸ್ಯ ಚರತಃ ಕ್ವಸ್ವಿತ್‌ । 
ಯಣಾವಾ ಬಿಭ್ಯದ್ಧೆ ನವಿಚೆ ಕೈಮಾನೋಸನ್ಯೇಷ್ರಾಮಸ್ತಮುಪ ನಕ್ತಮೇತಿ ॥ 
[ಯ.ವೇ. 10-34-10] 
ದುಃಖಿತಳು ಜೂಜುಗಾರನ ಸತಿ ಪರಿತ್ಯಕ್ತೆ 
ದುಃಖಿತಳು ಅವನ ತಾಯ್‌, ನೆಲೆಯಿಲ್ಲದಲೆವವನ 
ಯಣಿಯಾಗಿ ಭಯಹೊಂದಿ ಹಣವನರಸುತ 
ಇರುಳಿನಲಿ ಪರಗೃಹದ ಬಳಿ ಸುಳಿಯುತಿಹನು 
ಅವನಿಗೆ ಬೇರೆ ಗ ಓಹಿಣಿಯರನ್ನು, ಸದ ಎಹಸ್ಮರನ್ನು ಕಂಡಾಗ ತುಂಬ ವೇದನೆಯಾಗು 
ತ್ತದೆ. ಅವರ ಮನೆಯ ಅಚ್ಚು ಕಟ್ಟನ್ನು ಕಂಡಾಗ ತನ್ನ ದುಃಸ್ಥಿ ತಿಯನ್ನು ನೆನೆದು ಕಣ್ಣಲ್ಲಿ 
ನೀರು ಬರುತ್ತದೆ. ಆದರೆ ಅದು ಸ್ವಲ್ಪ ಕಾಲ ಮಾತ್ರ, ಮತ್ತೆ ಜೂಜಿನಕಟ್ಟೆಗೆ ಬರು 
ವನು ತಂದ ಕಾಸನ್ನು ಕಳೆದುಕೊಂಡು ಪುನಃ ಭಿಕಾರಿಯಂತೆ ಹಿಂದಿರುಗುವನು : 
ಸ್ತ್ರಿಯಂದೃಷ್ಟಾ ಯ ಕಿತವಂ ತತಾಪಾನ್ಯೇಷಾಂ ಜಾಯಾಂ ಸುಕೃತಂ ಚ 


ಯೋನಿಂ | 
ಪೂರ್ವಾಹ್ಮೇ ಅಶ್ವಾನ್ಯುಯುಜೇ ಹಿ ಬಭ್ರೂನ್ಹೋ ಅಗ್ನೇರಂತೇ ವೃಷಲ 
ಪಪಾದ ॥ 


[ಯ.ವೇ. 10-34-11) 
ಅನ್ಯ ಸತಿಯರ ಮನೆಯ ಅಚ್ಚು ಕಟ್ಟ ನು ಕಂಡು 
ಖರ್ಚ್‌ ಕೃ ದಯ ಸಸಿ ಬವಡೆ 


4೦ ಮಾನವಿಕ ಕರ್ಣಾಟಕ 


ಆದರೂ ಉದಯದಲಿ ಕಂದುಬಣ್ಣದ ಕುದುರೆ 8 
ಹೂಡಿ, ರವಿತಾನಿಳಿಯೆ, ತಿರುಕನಾಗಿಹನು | | 
ಕೊನೆಗೆ ಆತ ಧೈರ್ಯಮಾಡಿ ಇನ್ನೆಂದೆಂದಿಗೂ ಜೂಜಿಗೆ ಹೋಗುವುದಿಲ್ಲವೆಂದು ಜೂಜಿನ 
ವಸ್ತುಗಳ ಮೇಲೆ ಆಣೆಯಿಟ್ಟು N ಶಪಥಮಾಡುತ್ತಾನೆ. ಜೂಜಿಗಾಗಿ ಹಣ ಸಂಪಾದಿಸುವುದಿಲ್ಲ. 
ವೆಂದು ತೀರ್ಮಾನಿಸುತ್ತಾನೆ 
ಯೋವಃ ಸೇನಾನೀರ್ಮಹತೋ ಗಣಸ್ಯ ರಾಜಾ ವ್ರಾತಸ್ಯ ಪ್ರಥಮೋ ಬಭೂವ। ' 
ತಸ್ಮೈ ಕೃಣೋಮಿ ನಧನಾ ರುಣಧ್ಮಿ ದಶಾಹಂ ಪ್ರಾಚೀಸ್ತದೃತಂ ವದಾಮಿ॥ 
(ಯು. ತ್ತೆ 10.34. 1. 


ಎ 


ಜೂಜಿನುಪಕರಣಗಳೆ ನಿಮ್ಮ ಗಣಮುಖ್ಯನಿಗೆ 

ಇದಿಗೊ ಕೈ ಜೋಡಿಸಿದೆ ನಮಸ್ಕಾರ! 
“ಜಿಗಿನ್ನೆಂದಿಗೂ ಧನವನಾರ್ಜಿಸೆ ನಾನು 
ಪಥವಿದು ಹೇಳುವೆನು ಸತ್ಯ ವಾಗಿ ॥ 


“ea sr SESE To ums 


ಈ ಸೂಕ್ತದ ಕೊನೆಯಲ್ಲಿ ಪ್ರಾಮಾಣಿಕವಾದ ಪರಿಶ್ರಮದಿಂದ ಹಣ ಸಂಪಾದಿಸಿ ಜೀವನ ನಡೆಸ ' 
ಬೇಕೆಂಬ ಸಂದೇಶ ಬಲು ಮಾರ್ಮಿಕವಾಗಿ ಮೂಡಿಬಂದಿದೆ. “ಕಾಯಕವೇ ಕೈಲಾಸ' ಎಂಬ ' 
ತತ್ತ್ವ ಇಲ್ಲಿ ಅಡಗಿದೆ. ಆ ಜೂಜುಕೋರನೇ ಇತರರನ್ನುದ್ದೇಶಿಸಿ ಹೀಗೆ ಹೇಳುತ್ತಾನೆ ; 
"ಅಕ್ಷಗಳಿಂದ ಜೂಜಾಡಬೇಡಿ. ಕಷ್ಟಪಟ್ಟು ವ್ಯವಸಾಯ ಮಾಡಿ. ಅದರಿಂದ ಬಂದ ಉತ್ಪ 
ನ್ನವೇ ಅಧಿಕಧನವೆಂದು ಭಾವಿಸಿ ತೃಪ್ತಿ ಗೊಂಡು ಸುಖ-ಸಂತೋಷಗಳನ ನುಭವಿಸಿ. ಕೃಷಿ 
ಯಿಂದಲೇ ಕಪ್ಪ ಪಟ್ಟು ಹಣ ಹಾ ಗೋವುಗಳನ್ನು ಸಾಕಬಹುದು; ಹೆಂಡತಿಯೂ 
ಪ್ರೇಮದಿಂದ ವಕ್ತಾ ನಿಮ್ಮೊಡನೆ ತೃಪ್ತಿಯಿಂದ ಸುಖವಾಗಿ ಸಂಸಾರ ಮಾಡುತ್ತಾಳೆ, 
ಅಕ್ಷೆ ಅರ್ಮಾದೀವ್ಯಃ ಕ್ಕ ಷಿಮಿತ್ಯಪಸ್ವ ಷಸ್ತ ವಿತ್ತ್ವೇ ರಮಸ್ವ ಬಹು ಮನ್ಯಮಾನಃ॥ 
ತಶಗಾವಃ ಕಿತವ ತತ್ತ ಜಾಯಾ ತನ್ಮೇ ವಿ ಚಷ್ಟೇ ತಾಯ 


[ಯ.ವೇ, 10.34.13] 


pO ಬೂ 


ಈ ಆ pp ತ್‌ ಇ 
ಕಟ್ಟಡ SSS ಆತಾ ANE EE CE de 


ಓನ ನನ್ನ ಬಾಂಧವರೆ, ಸುಖವನರಸುವರೆ 
ಜೂಜನಾಡಲು ಬೇಡಿ ಕೃಷಿಯ ಮಾಡಿ | 
ಸವಿತ ಲ ಹೇಳಿದ ನುಡಿಯ ಹೇಳುವೆನು ನಾನೀಗ 
ಅಲ್ಲೇ ಪಶುಸಮೃದ್ಧಿ, ಪತ್ನಿಗೂ ತೃಪ್ತಿ! ' 


ಹಿ 1 
ಹಹ ಅತ ಒಡಿ, 


ಒಟ್ಟಿನಲ್ಲಿ ಜೂಜು ಮನೆಹಾಳು ಮಾಡುವಂಥದು, ವ್ಯಕ್ತಿಯ ಜೀವನಕ್ಕೆ ಮಾರಕ 
ವಾದುದು. ಆದರೆ ಕಷ ಕಪಟ್ಟು ದುಡಿಮೆ ತೃಪ್ತಿ ತರುವಂಥದು: ಸುಖಕ್ಕೆ ಸೋಪಾನ: 

ಕ್ರಿಯ ಜೀವನವೂ ಇದರಿಂದ ಪರಿಶುದ್ಧವಾಗುವುದು ; ತನ್ಮೂಲಕ ಸಾಮಾಜಿಕ ಜೀವನ 
ಹಗಿನಾಗುತ್ತದು. ಯಗ್ವೇದದ ಈ ಅಕ್ಷಸೂಕ್ತ. ವ್ಯಸನಗಳಲ್ಲೊಂದಾದ ಜೂಜಿನ ಅಪಾಯ 
ಗಳನ್ನು ಎತ್ತಿ ಜಾ ಕೊನೆಗೆ ಕಷ್ಟಪಟ್ಟು ಪಾ ಬ ಸಿಕ್ಕಿರುವುದರಲ್ಲೇ ಸಂತೃಪ್ತಿ 
ಯನ್ನು ಪಡೆಯಬೇಕೆಂಬ ಅಮರತತ್ತ ನನ್ನು ಬಹು. ಹೃದಯಂಗಮವಾಗಿ ಸತ 


ಇಂದಿನ ಸಮಾಜದಲ್ಲೂ ಇಂತಹ ವ್ಯಸನಗಳಿಗೆ ಸಿಲುಕಿ ಮನೆಮಠಗಳನ್ನು ಕಳೆದುಕೊಂಡು 


¢ 


ವೇದಗಳ ಸಂದೇಶ ೫೧ 


ಜೀವನವನ್ನೇ ವೃರ್ಥಮಾಡಿಕೊಂಡವರ ಸಂಖ್ಯೆ ಬಹಳಷ್ಟು. ಅವರೆಲ್ಲರಿಗೂ ಒಂದು ನೀತಿ 
ಪಾಠದಂತಿದೆ, ಖುಗ್ರೇದದ ಈ ಭಾಗ. 
ಜೀವನ ಕರ್ಮಮಯವಾಗಲಿ : ವೇದಗಳು ಸದಾ ಕ್ರಿಯಾಶೀಲರಾಗಿರಲು ಸಂದೇಶ 
ನೀಡುತ್ತವೆ. ಸಾಧನೆಯಿಲ್ಲದೆ ಸಿದ್ಧಿಯುಂಟಾಗಲಾರದು. ಸತ್ಯಸಾಕ್ಷಾತ್ಕಾರದಂತಹ ನಿಶಿತ 
ವಾದ, ಕತ್ತಿಯ ಅಲಗಿನಂತಿರುವ ದುರ್ಗಮ ಪಥದಲ್ಲಂತೂ ಅದರ ಆವಶ್ಯಕತೆ ಅಪಿ ೃಷ್ಸೃಲ್ಲ. 
ನಮ್ಮ ಪಾಲಿಗೆ ಬರುವ ಕರ್ತವ್ಯಗಳನ್ನು ಶ್ರದ್ಧೆಯಿಂದ, ತೃಪ್ತಿಕರವಾಗಿ ನಿರ್ವಹಿಸಬೇಕು. 
ಅದೇ ಸಿದ್ಧಿಗೆ ಸೋಷಾನ. ಕ್ರಿಯಾಶೀಲರಲ್ಲದ ಸೋಮಾರಿಗಳನ್ನು ದೇವತೆಗಳೂ ಮೆಚ್ಚರು : 
"ನ ಖುತೇ ಶ್ರಾಂತಸ್ಯ ಸಖ್ಯಾಯ ದೇವಾಃ '| (ಯ.ವೇ.) 
[ಶ್ರುಮಪಡುವವರೇ ಪ್ರಿಯರು ದೇವತೆಗಳಿಗೆ] 
“ಇಚ್ಛನ್ತಿದೇವಾಃ ಸುನ್ಹ್ವನ್ತಂ ನ ಸ್ವಪ್ನಾಯ ಸ್ಪ 
ಮಂತ್ರದಾಃ'॥ (ಯ.ವೇ. 8.2.18) 
ಸೋಮಶೋಧಿಸುವವನ 
ಯಜ್ಞಮಾಡುತಲಹನ 
ಬಯಸುವರು ದೇವತೆಗಳಾವಾಗಲು | 
ಆಲಸಿಗಳಾಗಿಹರ 
ತಪ್ಪು ಮಾರ್ಗದೊಳಿಹರ 
ನೋಡಿ ಮೆಚ್ಚರು ಅವರು ಎಂದೆಂದಿಗೂಗ 
ಕರ್ಮ ಮಾಡಬೇಕು ; ಆದರೆ ಆ ಕರ್ಮಗಳಿಗಾಗಲಿ ಅವುಗಳ ಫಲಗಳಿಗಾಗಲಿ ಎಂದೆಂದಿಗೂ 
ದಾಸರಾಗಬಾರದು, ಅವುಗಳ ಜಾಲದಲ್ಲಿ ಸಿಕ್ಕಿ ಬೀಳಬಾರದು. ಇದೇ ತತ್ತ್ವ ಮುಂದೆ 
ಭಗವದ್ಗೀತೆಯಲ್ಲಿ ಪ್ರತಿಪಾದಿತವಾಗಿರುವ ಕರ್ಮಯೋಗ. . ಯಜುರ್ವೇದದ ಕೊನೆಯಲ್ಲಿರುವ 
ಮಂತ್ರವೊಂದರಲ್ಲಿ ಈ ತತ್ತ್ವ ಸೂಕ್ಷ್ಮವಾಗಿ ನಿರೂಪಿತವಾಗಿದೆ : 
ಕುರ್ವನ್ನೇವೇಹ ಕರ್ಮಾಣಿ. 
ತ ಜಿಜೀವಿಷೇಚ್ಛತಗ್‌ ೦ ಸಮಾಃ | 
ಏವಂ ತ್ವಯಿ ನಾನ್ಯಥೇತೋಪಸ್ತಿ 
ನ ಕರ್ಮ ಲಿಪ್ಯತೇ ನರೇ॥ [ಯ.ವೇ. 40.2] 
“ಲೋಕದಲಿ ಕರ್ಮಮಾಡುತ್ತಾ ನೂರು ವರ್ಷ ಬದುಕಲು ಬಯಸೋಣ. ಈ ರೀತಿ 
ನಿಷ್ಕಾಮಕರ್ಮ ಮಾಡ:ವುದರಿಂದ ನಮಗೆ ಕರ್ಮ ಅಂಟದು : ಇದೇ. ಮುಕ್ತಿಯ ದಾರಿ.” 
ಒಟ್ಟೆ ನಲ್ಲು ಕರ್ಮ ಮಾಡಬೇಕು; ಫಲ ಬಯಸಬಾರದು. ಅಹಂಕಾರ ಮಮಕಾರಗಳು 


ಂಹಯಂತಿ ಯಂತಿ ಪ್ರಮಾದ 


ಸಂಪೂರ್ಣವಾಗಿ ನಿರಸನವಾಗಬೇಕು. ಪ್ರತಿಯೊಬ್ಬರೂ ಇದೇ ಆದರ್ಶವನ್ನು ಪಾಲಿಸಿದರೆ 
ಸಮಾಜದ ಎಲ್ಲ ಕಾರ್ಯವೂ ಇುಗಮವಾಗುವುದು. ಎಲ್ಲರೂ ಕ್ರಿಯಾಶೀಲರಾಗಿ, ಉತ್ಸಾಹ 
ಶಾಲಿಗಳಾಗಿ ಉಲ್ಲಸಿತರಾಗುವರು. 

ವಧೂವರರಿಗೆ ಕಿವಿವತಾತು : ನಮ ಸಂಸ್ಕೃತಿಯ ಹಾಗೂ ಸ ಜೀವನದ 


| 
C1 


ಮುಖ್ಯ ಅಂಗವಾದ ಎವಾಹ ಸಂಸ್ಕಾರದ ವ 


8 


೫೨ ಮಾನವಿಕ ಕರ್ಣಾಟಕ 


ಶ್ರಮಃ' ಎಂಬ ಸೂಕ್ತಿಯಂತೆ ವ್ಯಕ್ತಿಯೊಬ್ಬ ಪರಿಪೂರ್ಣನಾಗುವುದು ಗೃಹಸ್ಥನಾದಾ 
ಗ್‌ | 


ಗೃಹಸ್ನನೊಬ್ಬ ಬ್ರಹ್ಮಚಾರಿಗಳಿಗೂ ಸಂನ್ಮಾ ಸಿಗಳಿಗೂ ದೀನದಲಿತರಿಗೂ ಆಶೆಯ ನೀಡಬಲ್ಲ. 


ಛು 
ಷೋಡಶ ಸಂಸ್ಕಾರಗಳಲ್ಲಿ ಪ್ರಧಾನವಾದ ಸಂಸ್ಕಾರವೆಂದರೆ ವಿವಾಹ, ಪಾಶವೀ ಕಾಮತೃಪ್ತಿ 
ವಿವಾಹದ ಉದ್ದೇಶವಲ್ಲ. ಸಂಯಮ, ಸಹಬಾಳ್ವೆ, ಸೇವೆ, ಸ್ವಾರ್ಥತ್ಕಾಗಗಳ ಮೂಲಕ ಕಾಲಕ್ರಮ 


ದಲ್ಲಿ ತನ್ನನ್ನು ತಾನು ಸಂಪೂರ್ಣ ಜಯಿಸಿ ಸಮಾಜದ ಪ್ರಯೋಜನಕಾರೀ ಘಟಕವಾಗಿ ಬಾಳು 
ವುದು ಅದರ ನಿಜವಾದ ಗುರಿ. ಚತುರ್ವಿಧ ಪುರುಷಾರ್ಥಗಳನ್ನು ಗಳಿಸಲು ಸ್ತ್ರೀ ಪುರುಷರು 
ಪರಸ್ಪರ ಸಹಕರಿಸುವ ಧರ್ಮಮಾರ್ಗವೇ ಅದು. ಈ ಧರ್ಮವೇ ಆವರಿಬ್ಬ ರನ್ನೂ ಒಂದುಗೂಡಿ 
ಸುವ ಶಕ್ತಿ. ಈ ಕಾರಣದಿಂದಲೇ ಹಿಂದೂಧರ್ಮದಲ್ಲಿ ವಿವಾಹ ಅವಿಚ್ಛ್ರದನೀಯವಾದ ಪ 

ಪವಿತ್ರ ಬಾಂಧವ್ಯ ವೆಂದು ಪರಿಗಣಿಸಲ್ಪಟ್ಟಿ ರುವುದು. ಈ ವಿವಾಹ ಸಂಸ್ಕಾರಕ್ಕೆ ಹ 
ಹಲವಾರು ಮಂತ್ರಗಳು ವೇದಗಳಲ್ಲಿ ಬರುತ್ತವೆ. ಈ ಮಂತ್ರಗಳೆಲ್ಲವೂ ಬಹಳ ಅರ್ಥಪೂರ್ಣ 
ವಾಗಿದ್ದು ಆವುಗಳ ಮಹತ್ತ್ವದ ಅರಿವು ನಮಗುಂಟಾದರೆ ನಮ್ಮ ವೆ ೈವಾಹಿಕ ಜೀವನವನ್ನು 
ಸಾರ್ಥಕಗೊಳಿಸಿಕೊಳ ಲು ಸಾಧ್ಯ. ವಿವಾಹ ಮಂಟಪದಲ್ಲಿ ಮಂಡಿಸಿದ ವಧೂವರರಿಗೆ ಈ 
ಮಂತ್ರಗಳ ಅರ್ಥಜ್ಞಾನವಿದ್ದರೆ ಅವರು ಮತ್ತಷ್ಟು ಸೌಹಾರ್ದದಿಂದ ಬಾಳಲು ಸಾಧ್ಯವಾಗು 
ತ್ವದೆ. 


0 


ಪಾಣಿಗ್ರಹಣದ ಸಂದರ್ಭದಲ್ಲಿ ಹೇಳುವ ಈ ಕೆಳಗಿನ ಮಂತ್ರ ಹೃದಯಸ್ಪರ್ಶಿಯಾಗಿದೆ. 


Np 


ವರನು ವಧುವಿನ ಕೈ ಹಿಡಿದು ಹೀಗೆ ಹೇಳುತ್ತಾನೆ : 
ಗೃಹ್ಮಾಮಿ ತೇ ಸೌಭಾಗತ್ವಾಯ ಹಸ್ತಂ 
ಮಯಾ ಪತ್ಯಾ ಜರದ ೈಷಿ ರ್ಯಥಾ ಸಃ! 
ಭಗೋ ಅರ್ಯಮಾ ಸವಿತಾ ಪುರಂಧಿಃ 
ಮಹ್ಯಂ ತ್ಥಾ ೫_ದುರ್ಗಾರ್ಹಪತ್ಯಾಯದೇವಾಃ 1| 
[ಯ.ವೇ..10, 85. 36] 
“ವಧುವೆ,! ಸೌಭಾಗ್ಯಕ್ಕಾಗಿ, ಅಂದರೆ ನಮ್ಮಿಬ್ಬರ ಸುಖಸಂತೋಷಕ್ಕಾಗಿ ನಿನ್ನ ಪಾಣಿ 
ಗ್ರಹಣ ಮಾಡುತ್ತಿದ್ದೇನೆ. ನನ್ನೊಡನೆ ಬಾಳಿ ವಾರ್ಧಕ್ಯ ಹೊಂದು. ನಿನ್ನ ಮೂಲಕ ನಾನು 
ಗೃ ಯಾಗಲು: ಅರ್ಯಮಾ, ಸವಿತಾ ಮತ್ತು ಪೂಷನ್‌ ದೇವತೆಗಳು ನಿನ್ನನ್ನು ನನಗೆ 
ಕೊಡುತ್ತಲಿದ್ದಾ ರ್ಮ? 
ಒಂದೂ ಪದ್ಧತಿಯ ಪ್ರಕಾರ ಒಮ್ಮೆ ವಿವಾಹ ಬಂಧನದಲ್ಲಿ ವ್ಯಕ್ತಿಗಳಿಬ್ಬ ಸರು ಬಂಧಿಸಲ್ಪ 
ಟಿ ರೆ ಮುಗಿಯಿ:ತು.  ಜೀವನಪರ್ಯಂತವೂ ಅವರು ಬಾಳಸಂಗಾತಿಗಳು ; ಜೀವನದ ನೋವು 
ನಲಿವುಗಳಿಗೆ, ಸುಖದುಃಖಗಳಿಗೆ ಇಬ್ಬರೂ ಸರಿಸಮನಾದ ಹಕ್ಕುದಾರರು. : “ಧರ್ಮೇಚ, 
ಅರ್ಥೇಚ, ಕಾಮೇಚ, ನ್ಯಾತಿಚರಿತವ್ಯಾ ತ್ವಯೇಯಮ್‌? ಎಂದು ವಧುವಿನ ತಂದೆ ವರನನ್ನು 
ಕುರಿತು ಅಗ್ನಿಯ ಮುಂದೆ ವಿವಾಹದ ಮಂಗಳ ಮುಹೂರ್ತದಲ್ಲಿ ಎಚ್ಚರಿಕೆ ಕೊಟ್ಟಾಗ ಹ್ತ 
ಚರಾಮಿ” ಎಂದು ವರನು ಪುರುಷಾರ್ಥಗಳ ವಿಚಾರದಲ್ಲೂ ತಾನು ಪತ್ನಿಯನ್ನು ಮಾರುವುದಿಲ್ಲ 
ವೆಂದು ಪ್ರತಿಜ್ಞೆ ಮಾಡುತ್ತಾನೆ. ಈ ವಾಗ್ದಾನವನ್ನು ಆತ ಕೊನೆಯವರೆಗೂ ಪಾಲಿಸಬೇಕು. 
ಮುಂದೆ ವಧುವನ್ನು ಕುರಿತು ವರ ಈ ರೀತಿ ಹೇಳುತ್ತಾನೆ ; 


ಪಡೆಯುವುದು ಗೃಶಸ್ಥಾಶ್ರವ:ದ ಮುಖ್ಯ ಉದ್ದೆ "ಶವಾದರೂ ' 


ವೇದಗಳ ಸಂದೇಶ ೫೩ 


ಸಂಪ್ರಿಯೌ ರೋಚಿಷ್ಣೂ ಸುಮನಸ್ಯಮಾಸೌ [ಯ.ವೇ. 12.57] 
ಪಶ್ಯೇಮ ಶರದಃ ಶತಮ್‌, ಜೀವೇಮ ಶರದಃ ಶತಮ್‌, 
ಶೃಣುಯಾಮ ಶರದಃ ಶತಮ್‌ [ಯ.ವೇ. 36.24] 


“ನಾವಿಬ್ಬರೂ ಪರಸ್ಪರ ಪ್ರೀತಿಯುಕ್ತರಾಗೋಣ, ಉಜ್ವಲರಾಗೋಣ, ಪ್ರಸನ್ನ ಚಿತ್ತ 
ರಾಗೋಣ,” 
ನಾವು ನೂರ: ವರ್ಷಗಳವರೆಗೂ ಒಬ್ಬರನ್ನೊಬ್ಬರು ನೋಡುವಂತೆಯೂ ನೂರು 
ವರ್ಷಗಳ ತನಕ ಬದುಕಿರುವಂತೆಯೂ ನೂರು ವರ್ಷಗಳ ತನಕ ಪರಸ್ಪರ ಸಂಭಾಷಿಸುವಂತೆಯೂ 
ಅನುಗ್ರಹವಾಗಲಿ.” 
ಸಮಂಜಂತು ವಿಶ್ವೇ ದೇವಾಃ ಸಮಾಪೋ ಹೃದಯಾನಿ ನೌ 
ಸಂಮಾತರಿಶ್ವಾ ಸಂಧಾತಾ ಸಮುದೇಷ್ಠಿ ್ರೀ ದಧಾತು ನೌ 
[ಯ:.ವೇ. 10. 85. 47] 
“ಸಕಲ ದೇವತೆಗಳೂ ನಮ್ಮಿಬ್ಬರ ಹೃದಯವನ್ನು ಒಂದುಗೂಡಿಸಲಿ, ಅಬ್ದೇವತೆಗಳೂ 
ಒಂದಾಗುವಂತೆ ಮಾಡಲಿ ; ವಾಯುವು ನಮ್ಮಿಬ್ಬರನ್ನೂ ಜೋಡಿಸಲಿ. ಸದುಪದೇಶಕಾರಿಣಿ 
ಯಾದ ಸರಸ್ವತಿಯೂ ಧಾತೃವೂ ನಮ್ಮಿಬ್ಬರಿಗೂ ಏಕಭಾವವನ್ನೀಯಲಿ.” 
ಸಹಬಾಳ್ವೆ ನಡೆಸುವ ಪತಿಪತ್ನಿಯರು ಪರಸ್ಪರ ಅರಿತುಕೊಳ್ಳಬೇಕು. ಅವರ ಹೃನ್ಮನ 
ಗಳು ಒಂದಾಗಬೇಕು. ಅರುಂಧತೀ ವಸಿಷ್ಮರಂತೆ ಹಿತಕರವಾದ ಆದರ್ಶಜೀವನವನ್ನು ಸಾಗಿಸ 
ಬೇಕು. ಆಗ ಬಾಳು ಭವ್ಯ, ಸಾರ್ಥಕ, ಎಂಬ ಭಾವನೆ ಈ ಮಂತ್ರಗಳಲ್ಲಿವೆ. 
ಮಂದೆ ವಿವಾಹಕಿ ತ ಬಂದ ಹಿರಿಯರು ವಧುವನು ಆಶೀರ್ವದಿಸುತ್ತಾ : 
ಅಘೋರಚಕ್ಷುರಪತಿಫ್ಲೆ ಕ್ರೀಧಿ ಶಿವಾಪಶುಭ್ಯಃ ಸುಮನಾ ಸುವರ್ಚಾಃ ಟ 
ವೀರ ಸೂರ್ದೇವಕಾಮಾಸ್ಯೇನಾ ಶನ್ನೋ ಭವದ್ವಿಪದೇಶಂ ಚತುಷ್ಪದೇ 11 
[ಯ.ವೇ 10. 85. 44] 
y “ವುಧುವೆ, ನೀನು ಘೋರವಾದ ದೃಷ್ಟಿಯಿಲ್ಲದವಳಾಗಿ (ಸೌಮ್ಯದೃಷ್ಟಿಯಿಂದ) 
ವರ್ಧಿಸು. ಪತಿಗೆ ಕೇಡು ಬಯಸದಿರು. ಪ್ರಾಣಿಗಳಿಗೆ ಹಿತಕರಳಾಗು. ಸುಮನಳೂ 
ಸುವರ್ಚಸ್ತು ೪, ವಳೂ ಆಗು. ವೀರಮಾತೆಯಾಗು. ದೈವಭಕ್ತಿಯನ್ನು ಹೊಂದಿ ಸಂತೋಷದ 


೧” 
ಬಾಳ್ವೆಯನ್ನು ಸಾಗಿಸುತ್ತಾ ಪ್ರಾಣಿಗಳಿಗೂ ಕುಟುಂಬದ ಎಲ್ಲ ವ್ಯಕ್ತಿಗಳಿಗೂ ಹಿತವನ್ನು 


ಬಯಸು.” - 
ಇಹೇಮಾವಿಂದ್ರ ಸಂನೂದ ಚಕ್ರವಾಕೇವ ದಂಪತೀ 1 
ಪ್ರಜಾಯ್ಕೆನಾ ಸ್ವಸ್ತಕೌ ವಿಶ್ವಮಾಯುವಣ್ಯಶ್ಲುತಾಮ್‌।1[ಅ.ವೇ. 14.2. 64] 
“ಎಲೈ ಇಂದ್ರನೆ ಜಕ್ಕವಕ್ಕಿಗಳಂತೆ ಈ ದಂಪತಿಗಳನ್ನು ತೋಟಿ 
ಇವರಿಬ್ಬರೂ ಸಂತಾನಲಾಭವನ್ನು ಪಡೆಯಲಿ. ಇವರ ಮನೆ ಉತ್ತಮದ್ದಾಗಲಿ ಮತ್ತೂ 
ಇವರಿಗೆ ಪೂರ್ಣ ಯಶಸ್ಸು ದೊರೆಯಲಿ.” 


-- ಖಗಗ್ಳಾ ನ್‌ ಸ ಢಾ ಪಿಎ ಅಳ ೬ ಎನಿ $ 
ಸರ್ವಸೆ ಎಶೇ ಸ್ಕೋನಾ ಪ್ರಷ್ಟಾಯ್ಟಷಾಂ ಭವ 1! [ಅ.ವೀ ] 


೪೪ ಮಾನವಿಕ ಕರ್ಣಾಟಕ 


ವಧುವೆ |! ನೀನು ಅತ್ತೆಮಾವಂದಿರಿಗೆ ಸುಖವನ್ನುಂಟುಮಾಡುವವಳಾಗು ; ನೀನು 
ಗಂಡನ ಮನೆಗೆ ಸೌಖ್ಯವನ್ನು ತಾ. ಈ ಸಮಸ್ತ ಜನಗಳಿಗೂ ಸುಖವನು ಸ ೦ಟುಮಾಡು. 


ದಿನ್ನ 
ನೀನು ಇವರ ಪುಷ್ಟಿಗಾಗಿ ಸುಖವನ್ನು ತರುವವಳಾಗು” ಎನ್ನುವರು, 
ಗೃಹಿಣಿಯ ಮಹೋನ್ನತವಾದ ಆದರ್ಶ ಮತ್ತು ನಿರೀಕ್ಷೆಗಳನ್ನು ಇಲ್ಲಿ ನಾವು ಕಾಣ 
ಲ he § eA ೧೨ 
ಬಹುದು. ಆದರ್ಶ ಸತೀತ್ವದ ವರ್ಣನೆಯೇ ಇದಾಗಿದೆ. ಪತಿಗೃಹವನ್ನು ಪ್ರವೇಶಿಸಿದ ವಧು 
ಪತಿಯೊಡನೆಯೂ ಕುಟುಂಬದ ಇತರ ವೃಕ್ತಿಗಳೊಡನೆಯೂ ಈ ರೀತಿ ಹಸನ್ಮುಖಿಯಾಗಿ, 
ವಿನಯ ವಿಧೇಯತೆಗಳಿಂದ ನಡೆದರೆ ಅವರ ಹೃದಯಗಳನ್ನು ಗೆದ್ದು ಇನ್ನೋ ದು ಮಂತ್ರ 
ದಲ್ಲುಕ್ತವಾದಂತೆ-“ಸಮ್ಮಾಜ್ಞೀ ಶ್ವಶುರೇ ಭವ ಸಮ್ರಾಜ್ಞೀ ಶ್ವಶ್ಪ್ವಾಂ ಭವ” [ಯ. ವೇ. 
10. 85.46,- ಕೌಟುಂಬಿಕ ರಾಜ್ಯದ ಸಮ್ರಾಜ್ಞಿಯಾಗುತ್ತಾಳೆ. ಆಗ ಗೃಹಕಲಹಎಲ್ಲ, 
ಕ ಕ್ಮ ಹ ಎ » ಎ 
ಗೃಹಭಂಗವಿಲ್ಲ. “ಗೃಹಿಣೀ ಗೃಹಮಂಚ್ಯತೇ ಎಂಬಂತೆ ಆ ಸದ್ಭೃಹಿಣಿಯಿಂದ ಮನೆ 
ಉದ್ಧಾರವಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನಗಳು ಶಾಶ ತವಾಗಿ ನೆಲಸುತ್ತವೆ. 


ಕೇಳು ಕಿಶೋರ : ಗೃಹಸ್ಥರಿಗೆ ಹೇಗೋ ಹಾಗೆ ಬ್ರಹ್ಮಚಾರಿಗಳಿಗೂ, ಅಂದರೆ 
ವಿದ್ಯಾರ್ಥಿಗಳಿಗೂ ಬೇಕಾದ ಸಂದೇಶ ವೇದಗಳಲ್ಲಿದೆ. ಆತನೇ ಮುಂದೆ ದೇಶದ ಜವಾಬ್ದಾರಿ 
ಯನ್ನು ಹೊರುವ ಪೌರನಾಗುತ್ತಾನೆ. ವೇದಗಳಲ್ಲಿ ವಿದ್ಯೆಯ ನಿಜವಾದ ಅರ್ಥವನ್ನು 
ಬೋಧಿಸಿ, ವಿದ್ಯಾರ್ಥಿಯೊಬ್ಬ ಆದರ್ಶಜೀವಿಯಂತೆ ಬಾಳಲು ಏನು ಮಾಡಬೇಕೋ ಅದನ್ನೆಲ್ಲ 
ಹೇಳಲಾಗಿದೆ. 
ನತಾ ನ ಶಂತಿ ನ ದಮಾತಿ ತಸ್ಕರೋ ನಾಸಾಮ್ಯಾಮಿತ್ರ್ರೋ ವ್ಯಧಿರಾದಧರ್ಷತಿ | 
ದೇವಾಂಶ್ಚಯಾಭಿರ್ಯಜಿತೇದದಾತಿ ಚ ಜ್ಯೋಗಿತ್ರಾಭಿಃ ಸ ಚ ತೇ ಗೋಪತೇಃ | 
ಸಹ 11 
[ಯ.ವೇ. 6.28. 3] ' 
“ವಿದ್ಯೆಯನ್ನು ಕಳ್ಳ ಕದಿಯಲಾರ, ದುಃಖವನ್ನುಂಟುಮಾಡುವ ಶತ್ರುಗಳು ಸಹ 
ಅದನ್ನು ತಿರಸ ಎರಿಸಲಾರರು. ವಿದ್ಯೆಯೆಂಬ ಧನದಿಂದಲೇ ದೈವಯಜ್ಞ ವೇ ಮೊದಲಾದ ಪಂಚ 
ಯಜ್ಞಗಳನ್ನು ಮಾಡಬಹುದು. ಇಂದ್ರಿಯಗಳ ಒಡೆಯನಾದ ಜೇವಾತ್ಮನಿಗೂ ಈ ವಿದ್ಮೆಗೂ 
ನಿರಂತರವಾದ ಸಂಬಂಧವಿದೆ.” 
ಪ್ರಾಚೀನಕಾಲದಲ್ಲಿ ಇಂತಹ ವಿದ್ಯೆಯನ್ನು ಸಂಪಾದಿಸಲು ವಿದ್ಯಾರ್ಥಿಗಳು ಗುರುಕುಲ 
ವನ್ನರಸಿಕೊಂಡು ಹೋಗುತ್ತಿದ್ದರು. ಶುಶ್ರೂಷಾದಿಗಳಿಂದ ಅವನನ್ನು ಒಲಿಸಿಕೊಂಡು ವಿದ್ಯೆ 
ಯನ್ನು ಪಡೆಯುತ್ತಿದ್ದರು. ಈ ಸಂದರ್ಭದಲ್ಲಿ ಗುರು-ಶಿಷ್ಯರ ನಡುವೆ ಅಪೂರ್ವವಾದ 
ವಾತ್ಸಲ್ಯ ಬೆಳೆಯುತ್ತಿತ್ತು. ವಿದ್ಯಾಭ್ಯಾಸ ಮಂಗಿಸಿ ಹೊರಡುವಾಗ ಅವನ ಭಾವೀ ಜೀವನಕೆ 8 
ಇರಿದೀಪದಂತಿರುವ. ನಲ್ನುಡಿಗಳನ್ನು ಆಚಾರ್ಯ ಅರುಹುತ್ತಿದ್ದ. ಕ ಷ್ಣ ಯಜುರ್ವೇದದ 
ಕೊನೆಯ ಕೆಲವು ಮಂತ್ರಗಳು ಇಂತಹ ಕುಲಪತಿಗಳು ತಮ್ಮ ಶಿಷ್ಯರಿಗೆ ಮಾಡಿದ ಉಪದೇಶ 
ವಾಕ್ಯಗಳಾಗಿವೆ ; ಸ 
ಸತ್ಯಂ ವದ, ಧರ್ಮಂ ಚರ ಟ ಸ್ವಾಧ್ಯಾಯಾನ್ಮಾ ಪ್ರಮದಃ।। (ಯ.ವೇ.] 
“ಸತ್ಯವನ್ನು ನುಡಿ ; ಧರ್ಮದಿಂದ ನಡೆ. (ವೇದದ) ಅಧ್ಯಯನವನ್ನು ಮರೆಯಬೇಡ.” 


ವೇದಗಳ ಸಂದೇಶ ೫೫ 


ಮಾತ ದೇವೋಭವ ; ಪಿತೃದೇವೋಭವ 1 
ಅತಿಥಿದೇವೋಭವ, ಆಚಾರ್ಯದೇವೋಭವ 1 


ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ 1 ನೋ ಇತರಾಣಿ!। 

“ತಾಯಿಯೇ ನಿನಗೆ ದೇವರಾಗಲಿ, ತಂದೆಯೇ ನಿನಗೆ ದೇವರಾಗಲಿ, ಆಚಾರ್ಯನೇ 
ನಿನಗೆ ದೇವರಾಗಲಿ, ಆತಿಥಿಯೇ ನಿನಗೆ ದೇವರಾಗಲಿ. ಯಾವ ಕರ್ಮಗಳು ಅನಿಂದಿತವೋ 
ಅವುಗಳನ್ನು ಮಾಡಬೇಕು, ಉಳಿದವನ್ನು ಮಾಡಬಾರದು. ನಮಗಿಂತ ಉತ್ತಮರಾದವರನ್ನು 
ನೀನು ಆದರಿಸಬೇಕು.”-ಇವೇ ಮೊದಲಾದ ಉಪದೇಶಗಳನ್ನಿತ್ತು, “ನಿನಗೆ ಕರ್ಮಾಚರಣೆಯ 
ವಿಷಯದಲ್ಲಾ'ಗಲಿ ಸದಾಚಾರದ ವಿಷಯದಲ್ಲಾಗಲಿ ಸಂದೇಹ ಬಂದಾಗ ವಿಚಾರಶೀಲರೂ 
ಅನುಭವಸ್ಥರೂ ಶಾಂತಚಿತ್ತರೂ ಧರ್ಮದರ್ಶಿಗಳೂ ಆದ ಹಿರಿಯರು ಹೇಗೆ ನಡೆಯುವರೋ 
ಹಾಗೆ ನಡೆದುಕೊ,” ಎಂದು ಮಾರ್ಗದರ್ಶನ ನೀಡಿ ಕೊನೆಗೆ : 


ಏಷ ಆದೇಶಃ, ಏಷ ಉಪದೇಶಃ 
ಏಷಾ ವೇದೋಪನಿಷತ್‌, ಏವಮಂಪಾಸಿತವ್ಯಮ್‌ 11 [ಯ. ವೇ.] 


ಎಂದು ಪ್ರಭುಸಮ್ಮಿತೆ ಎನಿಸಿದ ವೇದ ಅಧಿಕಾರವಾಣಿಯಿಂದ ನುಡಿಯುತ್ತದೆ : ಇದಂ ವಿಧಿ, 
ಅಂದರೆ ನಿಯಮ : ಹಿಂದಿನವರು ನಮಗೆ ತೋರಿಸಿದ ದಾರಿ. ಈ ದಾರಿಯಲ್ಲಿ ನಡೆಯಿರಿ. 
ಇದು ಸರಿಯಾದ ಮಾರ್ಗವೆಂದು ಹಿಂದಿನವರು ಹೇಳಿದ್ದಾರೆ. ನಾವೊಬ್ಬರೇ ಇಲ್ಲಿ ನಡೆಯುವ 
ಹಾಗಿದ್ದರೆ ನಮಗೆ ತಪ್ಪು ದಾರಿಯಲ್ಲಿ ಹೋಗುವೆವೇನೋ ಎಂದು ಭಯವಾಗಬಹುದು. 
ಆದರೆ ಈ ಹಿಂದೆ ಅನೇಕರು ಈ ಹಾದಿ ಹಿಡಿದು ಸಫಲರಾಗಿದ್ದಾ ರೆ. ಆದ್ದರಿಂದ ನಾವೂ 
ನಿರ್ಭಯವಾಗಿ ಹೋಗಬಹಃದಂ. ನಮ್ಮು ಒಳಿತಿಗಾಗಿ ಅವರು ತಮ್ಮ ಅನುಭವದಿಂದ ನುಡಿದ 
ಉಪದೇಶ ವಾಕ್ಯವಿದು. 

ಕಲ್ಲಾಗಿ ಮಾಡೆಮ್ಮು ಕಾಯವನು : ಆರೋಗ್ಯವೇ ಭಾಗ್ಯ. “ಶತಂ ಜೀವಶರದೋ 
ವರ್ಧಮಾನಃ ಶತಂ ಹೇಮಂತಾನ್‌ ಶತಮುವಸಂತಾನ್‌” ಎಂಬಂತೆ ನೂರು ಶರದೃತುಗಳಷ್ಟೋ 
ನೂರು ವಸಂತಖಯತುಗಳಷ್ಟೋ ಕಾಲ ದೈಹಿಕ ಹಾಗೂ ಮಾನಸಿಕ ಪೀಡೆಗಳಿಗೆ ತುತ್ತಾಗಿ ಬಾಳಿ 
"ದರೆ ಸಾಲದು. ಬಾಳಿದಷ್ಟು ಕಾಲವೂ ನಿರೋಗ ದೃಢಕಾಯರಾಗಿ ಬಾಳಬೇಕು. ಆದ್ದರಿಂದಲೇ 
ಅಥರ್ವವೇದದ ಯಷಿಯೊಬ್ಬ “ಅಶ್ಮಾನಂ ತನ್ವಂ ಕ ಧಿ” [ಅ. ವೇ. 1. 2. 2] “ಕಲ್ಲಾಗಿ 
ಮಾಡೆಮ್ಮ ಕಾಯವನು,” ಎಂದು ತಾನು ನಂಬಿದ ದೇವತೆಯನ್ನು ಪ್ರಾರ್ಥಿಸುತ್ತಾನೆ. ಆದ್ದ 


ರಿಂದಲೇ ಅಥರ್ವ ವೇದದ ಮತ್ತೊಂದು ಮಂತ್ರದಲ್ಲಿ ಒಬ್ಬ ವ್ಯಕ್ತಿ ತನ್ನ ವಂಗನನ್ನು ಕುರಿತ: 
ಏಹೃಶ್ಮಾನಮಾತಿಷ್ಯ ಅಶ್ಮಾ ಭವತು ತೇ ತನೂಃ 1 


ಕೃಣ್ವನ್ತು ವಿಶ್ವೇದೇವಾಃ ಆಯುಷ್ಟೇ ಶರದಃಶತಮ್‌ ॥ [ಅ.ವೇ. 2-13-4] 


“ಮಗನೆ, ಬಾ ; ಕಲ್ಲಮೇಲೆ ಬಂದು ನಿಲ್ಲು. ನಿನ್ನ ದೇಹವು ಕಲ್ಲಿನಂತೆ ದೃಢವಾಗಲಿ. ಎಲ್ಲ 

ಇ ೫ ಹ ಮಿ ಮಿ 
ದೇವತೆಗಳೂ ನಿನಗೆ ನೂರು ಶರತ್ಕಾಲಗಳ ಆಯುಸ್ಸನ್ನು ಕರುಣಿಸಲಿ,” ಎಂದು ಪ್ರಾರ್ಥಿಸುತ್ತಾನೆ. 
ಹೀಗೆ ನಮ್ಮ ಪ್ರಾಚೀನರು ಹುಟ್ಟಿದ ಘಳಿಗೆಯಲ್ಲಿಯೇ ತಮ್ಮ ಎಳೆಗೂಸು ವಜ್ರಕಾಯನಾಗ 


೧೦೨೨ 
ಹ PR. ೧೭ೀತೆ ಎೀ ಹಿ ಲೂ 
ಬೇಕು ; 4“ ಆನೋಭದ್ರಾಃ ಕ್ರತವೋ ಯಂತು ಎಶ್ವತ: pS ಖ೦ಬುಂಅ ಎಲ್ಲೆಡೆಯಿಂದಲೂ 


೫೬ ಾಾನವಿಕ ಕರ್ಣಾಟಕ 


ಒಳ್ಳೆಯದನ್ನು ಸ್ವಾಗತಿಸುವ ಹ ಹೃದಯ ರುವಂತಿಕೆಯನ್ನು ವಿಶಾಲಭಾವನೆರ್ಯ ನ ಬೆಳೆಸಿಕೊಳ್ಳೆ ೯ 
ಬೇಕೆಂದು ಬಯಸಿ ಸಂದೇಶ ಬತ್ತ 

ರಾಷ್ಟ್ರೀಯ ಏಕತೆ: ಅನೇಕತೆಯಲ್ಲಿ ಏಕತೆಯನ್ನು ಕಾಣುವುದು ಭಾರತೀಯರ ವೈಶಿಷ್ಟ್ಯ 
ಭಾರತದ ದರ್ಶನ, ತತ್ತ್ವಶಾಸ್ತ್ರಗಳ ಗುರಿಯೂ ಇದೇ. “ವಸುಧೆಯೇ , ನಮ್ಮ. ಕುಟುಂಬ? 
ಎಂಬ ಉದಾತ್ತವಾದ, ಮಹೋನ್ನತವಾದ ಕಲ್ಪನೆ ನಮ್ಮ ಪೂರ್ವಜರದು. “ಮಾತಾಭೂಮಿಃ 
ಪುತ್ರೋಹಂ ಪೃಥಿವ್ಯಾಃ? ಪೃಥ್ವಿಯೇ ನನ್ನ ತಾಯಿ, ನಾನು ಆಕೆಯ ಪುತ್ರ” ಎಂಬ ಗೌರವದ ' 
ಹೆಮ್ಮೆಯ ಭಾವನೆ ಅವರದು. ಹೀಗಿರುವಾಗ ಪ್ರಾಂತೀಯತೆಯ ಅಥವಾ ಭಾಷಾವಾರು ' 
ಭಾವನೆಯ ಸಂಕುಚಿತ ವ್ಯಾಮೋಹಕ್ಕೆ ಎಡೆಯಲ್ಲಿ ? ಅಥರ್ವವೇದದ ಒಂದಂ ಮಂತ್ರ ಈ 
ಏಕತೆಯ ಸಂದೇಶವನ್ನು ಬಲು ಮಾರ್ಮಿಕವಾಗಿ ನೀಡಿದೆ : 


ಜನಂ ಭಿಭ್ರತೀ ಬಹುಧಾ ವಿವಾಚಸಂ ನಾನಾ ಧರ್ಮಾಣಂ ಪೃಥಿವೀ 


ಯಥೌಕಸಮ್‌ ಟ 
ಸಹಸ್ರಂಧಾರಾ ದ್ರವಿಣಸ್ಯಮೇ ದುಹಾಮ್‌ಧ್ರುವೇವ ಧೇನುರನಪಸ್ಸು ರಸ್ತ 
[ಅ.ವೇ.] 


ಲವಾರು ಧರ್ಮಗಳಿಗೆ ಪಂಥಗಳಿಗೆ ಪ ಥಿ ಶೆ ಆಶ್ರಯದಾತೆ. ಭಾಷೆಗಳಿಗಂತೂ 
ಮಿತಿಯೇ ಇಲ್ಲ. ಆದರೆ ಅಖಂಡವಾದ ಈ ಪೃಥ್ವಿಯನ್ನು ಆಶ್ರಯಿಸಿರುವ ಮಾನವರು 
ಭಾಷೆ-ಧರ್ವಗಳ ಕ್ಷುಲ್ಲೀವಾದ ಸಂಕ.ಚಿತ ಭಾವನೆಗಳಿಗೆ ಗಮನ ಕೊಡಬಾರದು. ಸಹಸ್ರಧಾರೆ 
ಯಾಗಿ ಹರಿದಿರುವ ಆಕೆಯ ಅಪಾರ ಸಂಪತ್ತನ್ನು ಎಲ್ಲರೂ ಸಮಾನವಾಗಿ ಅನುಭವಿಸಬೇಕು. 
ರಾಷ್ಟ್ರೀಯ ಏಕತೆಗೆ, ವಿಶ್ವಶಾಂತಿಗೆ ಇದೇ ತಾರಕಮಂತ್ರ. ಈ ಮಂತ್ರಾರ್ಥವನ್ನು ಮೈ ಗೂಡಿಸಿ 
ಕೊಂಡು ನಮ್ಮ ನಡೆನುಡಿಗಳಲ್ಲಿ ಅದನ್ನು ಆಚರಣೆಗೆ ತರುವ ಆವಶ್ಯಕತೆ ಇಂದು ಎಂದಿಗಿಂತಲೂ 
ಹೆಚ್ಚಾಗಿದೆ. 
ಮೈತ್ರಿ ಭಾವ ಕ ರಾಷ್ಟ್ರೀಯ ಏಕತೆಯನ್ನು ಸಾಧಿಸುವ ಈ ಭಾವ ದೃಢವಾಗುವುದು 
ಪರಸ್ಪರ ಮೈತ್ರಿಯಲ್ಲಿ. ಎಲ್ಲರ ಮನಗಳೂ ಹತ್ತಿರವಾಗಿ, ಸಂಘಶಕ್ತಿ ಮಾಡಲು ಈ 
ಮೈತ್ರಿಯೇ ನೆಲಗಟ್ಟು. ಪ್ರಜಾಪ್ರಭುತ್ವದ ಇಂದಿನ ಯುಗದಲ್ಲಂತೂ ಸಂಘಶಕ್ತಿಯ ಸ್ಥಾನ 
ತುಂಬ ಹಿರಿದಾದುದು. ಮೈತ್ರಿಯಿಂದ mee (ಥೀ ಅದು ಕ್ರಮೇಣ ಬೆಳೆದು ಕೇವಲ 
ಪ್ರಾಂತ್ಯ ದೇಶಗಳನ್ನಲ್ಲ, ಇಡೀ ವಿಶ್ವವನ್ನೇ ಒಂದಾಗಿ ಬೆಸೆದೀತು. ಈ ರಹಸ್ಯವನ್ನು ವೈದಿಕ 
`ುಷಿಗಳರಿತಿದ್ದರು. ಯಗ್ವೇದದ ಕೊನೆಯ ಭಾಗದ ಈ ಮಂತ brs ಅವರು ಮೃ ತ್ರ ಭಾವವ 
ಹಾಗೂ ಐಕ್ಕ ಮತದ ಸಂದೇಶವನ್ನು ನೀಡಿದ್ದಾರೆ : 


ಸಂಗಚ್ಛದ್ಧಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಮ್‌ | 
ದೇವಾ ಭಾಗಂ ಯಥಾ ಪೂರ್ವೇ ಸಂಜಾನಾನಾ ಉಪಾಸತೇ ॥ 
(ಯ.ವೇ. 10-19-2] 
ನೀವು ಯಾವಾಗಲೂ ಜೊತೆಯಲ್ಲೇ ಇರಿ. ಪರಸ್ಪರ ವಿರೋಧಭಾವವನ್ನು ತ್ಮಜಿಸಿ ; 
ಒಂದೇ ವಿಧವಾಗಿ ಮಾತನ್ನಾ ಡಿ. ನಿಮ್ಮ ಮನಸ್ಸು ಜಾ ಪರಸ್ಪ ರ ವೈ ಷಮ್ಯ ವನ್ನು ಕು 
ಒಂದೇ ವಿಧವಾದ ಮಾರ್ಗದಲ್ಲಿ ಪ್ರವೃತ್ತ ವಾಗಲಿ. ದೇವತೆಗಳು ಹೇಗೆ ಐಕಮತ್ಯ ದಿಂದ ಕೂಡಿ 


: ವೇದಗಳ ಸಂದೇಶ ೫೭ 


ತಮ್ಮ ಪಾಲಿನ ಹವಿರ್ಭಾಗವನ್ನು ಸ್ವೀಕರಿಸುತ್ತಾರೋ ಹಾಗೆಯೇ ನಿ 


ೀವೂ ಐಕಮತ್ಯದಿಂದ 
ಸಾಮಾಜಿಕ ಜೀವನದ ಸುಖಸಂತೋಷಗಳನ್ನ ನುಭವಿಸಿ.” 


ನಮ್ಮ ನಡೆ ಒಂದಾಗಬೇಕು ; ನುಡಿ ಒಂದಾಗಬೇಕು; ಭಿನ್ನಾಭಿಪ್ರಾಯಗಳನ್ನು ದೂರ 
ವಿಡಬೇಕು. ಜೀವನದ ಸುಖಸಂತೋಷಗಳನ್ನು ಸಾಮೂಹಿಕವಾಗಿ ಅನುಭವಿಸಬೇಕು. ಈ 
ಉದಾತ್ತ ಕಲ್ಪನೆ ಈ ಮಂತ್ರದಲ್ಲಿ ಅಡಕವಾಗಿದೆ | ಇಂತಹ ಮೈತ್ರಿ ಸಂಘಟನೆಗಳಿದ್ದರೆ 
ವ್ಯಕ್ತಿಯ ಸಾಮಾಜಿಕ ಜೀವನ ಸುಗಮ, ಉಲ್ಲಾ ಸಪೂರ್ಣ. 
ಈ ಮೃತ್ರಿ ಕೇವಲ ಬಾಹ್ಯಾಡಂಬರವಾದರೆ ಸಾಲದು ; ಹೃದಯಾಂತರಾಳದಿಂದ 
ಹೊರಹೊಮ್ಮಬೇಕು. ಒಂದು ಸಮಾಜದಲ್ಲಿ ಸಾಮೂಹಿಕವಾಗಿ ಬಾಳುವ ಎಲ್ಲ ವ್ಯಕ್ತಿಗಳ 
ಹೃದಯದ ತುಡಿತ-ಮಿಡಿತಗಳಲ್ಲೂ ಸಮಾನವಾದ ಸಂವೇದನೆ ಇರಬೇಕು : 
ಸಮಾನೀವ ಆಕೂತಿಃ ಸಮಾನಾ ಹ ಲದಯಾನಿ ವಃ । 
ಸಮಾನವಸ್ತುವೋ ಮನೋ ಯಥಾವಃ ಸು ಸಹಾಸತಿ 11 


[ಯ. ವೇ. 10.191.4] 
“ನಮ್ಮ ಉದ್ದೇಶ ಒಂದೇ ವಿಧವಾಗಿರಲಿ; ನಮ್ಮ ಹೃದಯದ ಬಯಕೆಗಳು ಒಂದೇ 
ಎಧವಾಗಿರಲಿ. ನಮ್ಮ ಅಂತರಂಗದ ಅಭಿಪ್ರಾಯವೂ ಒಂದೇ ವಿಧವಾಗಿರಲಿ.” 
ಇಂತಹ ಮೈತ್ರಿಯನ್ನು ಕೇವಲ ಮನುಷ್ಯಮಾತ್ರಕ್ಕೆ ಸೀಮಿತವಾಗಿರಿಸದೆ, ಪ್ರಾಣಿ 
ವರ್ಗಕ್ಕೂ ವಿಸ್ತರಿಸುವ ಹ ದಯವೈಶಾಲ್ಯ ನಮ್ಮ ಪೂರ್ವಜರದು : 
ಮಿತ್ರಸ್ಯ ಮಾ ಚಕ್ಷುಷಾ ಸರ್ವಾಣಿ ಭೂತಾನಿ ಸಮಾಕ್ಷಂತಾಮ್‌। 
ಮಿತ್ರಸ್ಕ್ಯಾಹಂ ಚಕ್ಷ:ಷಾ ಸರ್ವಾಣಿ ಭೂತಾನಿ ಸಮಾಕ್ಷೇ ॥ [ಅ.ವೇ.] 
“ಎಲ್ಲ ಪ್ರಾಣಿಗಳೂ ನನ್ನನ್ನ ಗೆಳೆಯನನ್ನಾಗಿ ಕಾಣಲಿ. ನಾನೂ ಎಲ್ಲ ಪ್ರಾಣಿ 
ಗಳನ್ನೂ ಗೆಳೆಯರನ್ನಾಗಿ ಕಾಣುತ್ತೇನೆ.” ಅವರ ಉಪದೇಶದ ವೈಖರಿ ಹೀಗಿದೆ: 
ಸಹೃದಯಂ ಸಾಂಮನಸ್ಯಮವಿದ್ವೇಷಂ ಕೃಣೋಮಿವಃ। 
ಅನ್ಯೋ ಅನ್ಯಮಭಿಹರ್ಯತ ವತ್ಸಂ ಜಾತಮಿವಾನ್ಯಾ।। [ಅ.ವೇ.] 


(mx 


ನಿಮ್ಮ. ನಿಮ್ಮೊಳಗೆ ಜಗಳವಾಡುವ ಮನುಷ್ಯರೆ, ನಿಮ್ಮೊಳಗಿರುವ ಪರಸ್ಪರ ದ್ದೇಷ 


೦ 


ಭಾವವನ್ನು ಅಳಿಸಿಹಾಕಿ. ಹಸು ತನ್ನ ಕರುವನ್ನು ವಾತ್ಸಲ್ಯದಿಂದ ಪ್ರೀತಿಸುವಂತೆ ನೀವೂ 
ಒಬ್ಬರನ್ನೊಬ್ಬರು ಪ್ರೀತಿಸಿ.” 

ಹೀಗೆ ವಿಶ್ನವಿಶಾಲವಾದ ಈ ಸಮಾನತೆಯ ಭಾವನೆ ಅಂತರಂಗವಿಂದ ಸ್ಪುರಿಸಬೇಕು. 
ಎಲ್ಲರ ಹುನ್ಮನಗಳೂ ನೀರಕ್ಷೀರದಂತೆ ಒಂದಾಗಿ ಬೆಸೆಯಬೇಕು. ಸು-ಕರುಗಳ ವಾತ್ಸಲ್ಯ 
ಪೂರ್ಣ ಮೈತ್ರಿ ಬೇರೂರಬೇಕ:. ಇಂತಹ ಮೈತ್ರಿ ಭಾವವನ್ನೂ ಐಕಮತ್ಯವನ್ನೂ ಸಾಧಿಸಿ 
ದರೆ ವ್ಯಕ್ತಿಯ ಜೀವನ ಅನಂದವುಯವಾಗುತ್ತದೆ; ಸಮಷ್ಟಿಯ ಬದುಕು ಸತ್ತ್ವಪೂರ್ಣ 


ಪುರುಷಾರ್ಥ ಸಾಧನೆ : ಆಲಸ್ಯವನ್ನು ತೊರೆದು ಉತ್ತಮ ವ್ಯವಹಾರಸಿದ್ದಿಗಾಗಿ 
ಮನ, ವಚನ, ಕಾಯ ಹಾಗೂ ಧನದಿಂದ ಮಾಡಬೇಕಾದ ಅವಿರತ ಉದ್ಯೋಗವನ್ನೇ ಪುರು 


ಇ ಎ ಕ್ಸ್‌ pe eA 
ಷಾರ್ಥ ಎನ್ನುತ್ತಾರೆ. ವೇದಗಳಲ್ಲಿ ಪುರುಷಾರ್ಥದ ಮಹಿಮೆಯನ್ನು ಇನ್ನಿಲ್ಲದಂತೆ ವರ್ಣ 


೫೮ ಮಾನವಿಕ ಕರ್ಣಾಟಕ 


ಸಿದ್ದಾರೆ. ಯಾವಾಗಲೂ ಪುರುಪಾರ್ಥವನ್ನು ಸಾಧಿಸುತ್ತಿರುವಂತೆ ಸಂದೇಶ ನೀಡಿದ್ದಾರೆ 
ಅಥರ್ವವೇದದ ಈ ಮಂತ್ರದಲ್ಲಿ ಜೀವನದ ಅದೆಂತಹ ಸುಂದರ ಚಿತ್ರಣವಿದೆ. 
ಉದ್ಯಾನಂ ತೇ ಪುರುಷ ನ್ಯಾಂವಯಾನಂ ಜೀವಾತುಂ ತೇ ದಕ್ಷತಾತಿಂ ಕೃಣೋಮಿ। 
ಆಹಿ ರೋ ಹೇಮಮಮೃತಂಸುಖಂ ರಥಂ ಅಥಜಿರ್ವಿರ್ಜಿದಥಮಾವದಾಸಿ 
[ಅ.ವೇ. 8.1.6] 
ಓ ಪುರುಷನೇ, ನೀನು ಮೇಲೇರಬೇಕು; ಕೆಳಕ್ಕೆ ಬೀಳಬಾರದು. ಪುರುಷಸಿಂಹನಾ 
ಗಿದ್ದೂ ಷಂಡನಂತೆ ಎದೆಗುಂದಿ ಅಧೀರನಾಗಿದ್ದೀಯೆ. ಪೌರುಷ, ಗಂಡಸುತನ ಕರ್ತವ್ಯ 
ಪಾಲನೆಯಲ್ಲಿದೆ ; ಕರ್ತವ್ಯವಿಮುಖನಾಗುವುದರಲ್ಲಿ,  ಧರ್ಮಚ್ಯುತನಾಗುವುದರಲ್ಲಿ, ಇಲ್ಲ.” 
ಅಥರ್ವವೇದದಲ್ಲಿಯೇ ಮತ್ತೊಂದೆಡೆ ಹೇಳಿದಂತೆ : 
“ಆರೋಹಣಮಾಕ್ರಮಣಂ ಜೀವತೋ ಜೀವತೋ ಅಯನಮ್‌” 

. "ಮಗು ! ಉಸಿರಾಡುವ ಜೀವಿಗಳೆಲ್ಲದರ ಗುರಿ ಮೇಲೇಳುವುದು, ಮುಂದೆ ಸಾಗು 
ವುದು. ಪ್ರಭುವಿನ ಸೃಷ್ಟಿಯನ್ನೇ ನೋಡು ; ಇದರಲ್ಲಿ ಮುಂದುವರಿಯುವ, ಊರ್ಜಿತ 
ಭಾವ ತುಂಬಿದೆ.” ಎಲ್ಲ ಪದಾರ್ಥಗಳಲ್ಲೂ ಊರ್ಧ್ವಗಮನದ ಪುರುಷಾರ್ಥವಿದೆ. ಅವನತಿ 
ಜಡದ ಧರ್ಮ. ಚೇತನಕ್ಕೆ ಪತನವೆಲ್ಲಿಯದು? ಮುಂದುವರಿಯುತ್ತಲೇ ಇರುವುದು ಚೇತನದ 
ಧರ್ಮ. ಬೇತನದಲ್ಲಿ ಪ್ರಗತಿಶೀಲತೆ ಇದೆ; ಅದು ಸ್ವತಃ ಗತಿಶೀಲವಾಗಿರುತ್ತದೆ. ಅಥವಾ 
ಉಳಿದವುಗಳಿಗೆ ಗತಿ ನೀಡುತ್ತದೆ. ಆದ್ದರಿಂದಲೇ ವೇದಮಾತೆ ಸ್ಫೂರ್ತಿದಾಯಕವಾಗಿ, 
“ಉದ್‌ಯಾನಂ ತೇ ಪುರುಷನಾವಯಾನಮ್‌,” ಎನ್ನುತ್ತಾಳೆ. 

ಮಗ ಹೇಳಬಹುದು : “ಅಮ್ಮಾ ! ನಾನು ಸೋತೆ ; ಗೆಲ್ಲುವುದು ಹೇಗೆ? ನನ್ನ 

ಕೈಯಲ್ಲಿ ಏನೂ ಆಗದು. ನನ್ನಲ್ಲಿ ಏನು ತಾನೆ ಸಾಧನವಿದೆ?” ವೇದಮಾತೆ ಬೆನ್ನು ತಟ್ಟಿ ಕೈ 
ಹೇಳುತ್ತಾಳೆ : “ಜೀವಾತುಂ ತೇ ದಕ್ಷತಾತಿಂ ಕೃಣೋಮಿ.? “ನಾನು ನಿನಗೆ ಬದುಕಲು ದಕ್ಷತೆಯ 
ಸಾಮಗ್ರಿ ನೀಡುತ್ತೇನೆ. ಇಗೋ, ಮೊಟ್ಟ ಮೊದಲು ಶರೀರವೆಂಬ ರಥವನ್ನು ಕೊಡುತ್ತೇನೆ.” 
“ಆ ಹಿ ರೋಹೇಮಮ್‌? “ಎರು! ಈ ತೇರನೇರು !” “ಈ ಶರೀರ ಉಪೇಕ್ಷೆಗೆ ತಕ್ಕುದಲ್ಲ, 
ಪೂರ್ವ ಜನ್ಮದ ಪುಣ್ಯಪರಿಪಾಕದಿಂದ ಬಂದುದಿದು. ಈ ರಥದ ಮಹಿಮೆಯನ್ನು ತಿಳಿ, ?? 
ಯಜುರ್ವೇದ ಕೂಡ ಈ ವಿಷಯದಲ್ಲಿ ಹೀಗೆ ಹೇಳುತ್ತದೆ : 

ರಥೇತಿಷ್ಠನ್ನಯತಿ ವಾಜಿನಃ ಪುರೋ 

ಯತ್ರ ಯತ್ರ ಕಾಮಯತೇ ಸುಷಾರಧಿಃ ॥ [ಯ.ವೇ. 19-42] 
“ಭಗವಂತನ ಸ್ಟ ಎಷ್ಟಿಯಲ್ಲಿ ಮಾನವಶರೀರ ಸರ್ವೋತ್ತಮ ಸ ಷ್ಟಿ. ಆದ್ದರಿಂದ ಈ ಶರೀರವೆಂಬ 
ರಥದಲ್ಲಿ ಕುಳಿತು ಉತ್ತಮ ಸಾರಥಿಯುಳ್ಳ ಕುದುರೆಗಳನ್ನು (ಇಂದ್ರಿಯಗಳನ್ನು) ಮುಂದೆ 
ಹೂಡು. ಅವು ನೀನು ಹೇಳಿದ ಕಡೆಗೆ ನಿನ್ನನ್ನು ಕೊಂಡೊಯ್ಯುವುವು.” ಈ ರಥವನ್ನು ಏರಿ, 
ಆತ್ಮ ಉತ್ತಮ ಸಾರಥಿಯನ್ನು ಇಟ್ಟುಕೊಂಡರೆ ಇಚ್ಛೆ ಬಂದಲ್ಲಿಗೆ ಹೋಗಬಹುದು. ಆದ್ದ 
ರಿಂದ ಇದನ್ನು “ಅಮೃತಂ ಸುಖಂ ರಥಂ,” ಮೋಕ್ಷ ಮತ್ತು ಎಲ್ಲ ಪ್ರಾಪಂಚಿಕ ಸುಖವನ್ನು 
ನೀಡುವ ರಥ ಎಂದು ಕರೆದಿದೆ. ಇದನ್ನು ಏರಿ ನೀನು “ಜಿರ್ವಿ”_ಸ್ತುತಿಯೋಗ್ಯನಾಗು ; ಮತ್ತು 


ಣೆ 
[(4 ಕ್‌ 
ವಿದಥಮಾವದಾಸಿ”- ನಿನ್ನ ಪೂರ್ಣ ಪುರುಷಾರ್ಥದಿಂದ ಎಂದರೆ ಮನ, ವಚನ, ಕಾಯ ಈ 


ಬ 4 


ಇಂತಸ ಈ ೪ನ ಇ ಭಕ 


ಜಾಕ್‌ ರು ಗ 4 


ವೇದಗಳ ಸಂದೇಶ ೫೯ 


ರೀತಿ ತ್ರಿಕರಣಪೂರ್ವಕವಾಗಿ ಸಾತ್ತ್ವಿಕ ಜೀವನವನ್ನು ಸಾಗಿಸುತ್ತ ಜ್ಞಾನಪ್ರಾಪ್ತೀಯ ಸಾಧನ 
ವನ್ನು ಜಗತ್ತಿಗೆ ತಿಳಿಯಹೇಳು. 

ಆತ್ಮದ ಏಕತೆ: ವೇದಗಳು ಆತ್ಮದ ಏಕತೆಯನ್ನು ಒತ್ತಿ ಹೇಳುತ್ತವೆ. ಬಾಳನ್ನು ಸಾರ್ಥಕ 
ಗೊಳಿಸುವ ಈ ತತ್ತ್ವ ತಿಳಿದರೆ ಮನುಷ್ಯ ಎಲ್ಲರನ್ನೂ ಸೌಹಾರ್ದದಿಂದ ಕಂಡಾನು. "ಎಲ್ಲ 
ಜೀವದೊಳು ಒಂದೇ ಉಸಿರು ನಿನ್ನದು'' ಎಂಬುದನ್ನು ಅರಿತವನು ಯಾರ ಮೇಲೂ ಸಿಟ್ಟಾಗ 
ಲಾರ. ಆತ ಯಾರನ್ನೂ ಹೊಡೆಯಲಾರ. ಯಾರನ್ನೂ ಕಡಿಯಲೊಲ್ಲ, ಬೈಯುವುದಿಲ್ಲ. 
ಯುಜುರ್ವೇದದ ಒಂದು ಮಂತ್ರ ಅದನ್ನೇ ಹೀಗೆ ಹೇಳುತ್ತದೆ : 

ಯಸ್ಮಿನ್‌ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ | 
ತತ್ರ ಕೋ ಮೋಹಃ ಕಃ ಶೋಕಃ ಏಕತ್ವ ಮನುಪಶ್ಯತಿ 0 

“ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಆತ್ಮನನ್ನು ಯಾರು ನೋಡುವನೋ ಅವನಿಗೆ ಎಂಥ ಮೋಹ 9) 
ಎಂಥ ಶೋಕ?” 

ನಾವು ಇದುವರೆಗೂ ಗಮನಿಸಿದಂತೆ ವೇದಗಳಲ್ಲಿ ಸುಖೀಜೀವನವನ್ನು ಸಾಧಿಸಲು 
ಬೇಕಾದ ಸುಮಧುರ ಸಂದೇಶವಿದೆ. ವೈದಿಕ ಯಷಿಗಳ ಜೀವನದರ್ಶನ ಪರಿಪೂರ್ಣ, ಅರ್ಥ 
ಪೂರ್ಣ. ಸಾವಿರಾರು ವರ್ಷಗಳ ಹಿಂದೆ ಅವರು ಅನುಭವಿಸಿ ನುಡಿದ ಮಾತುಗಳು ಇಂದಿ 
ಗಷ್ಟೇ ಅಲ್ಲ, ಎಂದೆಂದಿಗೂ ಅನ್ವಯಿಸುವಂಥವು. 

ಧರ್ಮಪಾಲನೆಯನ್ನು ಸದಾಚಾರವನ್ನು, ಪಾಪದಿಂದ ದೂರ ಇರುವಿಕೆಯನ್ನು ಒತ್ತಿ 
ಹೇಳುತ್ತದೆ, ವೇದ. ವೆ ೈದಿಕ ಯಷಿಗಳು ಬದುಕನ್ನು ಅಸಡ್ಡೆ ಮಾಡಿದ್ದರು ಎಂದು ಇದರ ಅರ್ಥ 
ವಲ್ಲ. ಮನಂಷ್ಯ ಸರಿಯಾದ ರೀತಿಯಲ್ಲಿ ವಿಕಾಸಗೊಳ್ಳಲಿ ಎಂಬುದು ಅವರ ಬಯಕೆ. 

ಜೀವನದ ಇಡೀ ಶಾಸ್ತ್ರವಿದೆ ವೇದದಲ್ಲಿ. ಅದು ಕೇವಲ ಆತ್ಮ- ಪರಮಾತ್ಮರ ವರ್ಣನಾ 
ಗ್ರಂಥವಲ್ಲ ; ಯಜ್ಞ-ಧರ್ಮಗಳ ಪ್ರಚಾರ ಸಾಧನವಲ್ಲ. ಆನಂದಮಯವಾದ ಸುಖೀಜೀವನ 
ನಡೆಸಲು ಪ್ರೇರಣೆ ನೀಡುವ ಮೇರುಕೃತಿ. 


ಭಾರತದ ದರ್ಶನಗಳು ಪರಸ್ಪರ ಸಂಬಂಧವೇ ಇಲ್ಲದೆ ಭಿನ್ನ ಭಿನ್ನ ಸಂಪುಟಗಳಲ್ಲಿ ಬೆಳೆದ 

ವೆಂದೂ ಕಟ್ಟುನಿಟ್ಟ್ಟದ ತಾರ್ಕಿಕ ವಿಚಾರದ ಆಧಾರದ ಮೇಲೆ ಒಂದು ಸರ್ವಾನ್ವಯ ದರ್ಶನ 
ಲ 
ವನ್ನು ರೂಪಿಸಲು ಭಾರತದಲ್ಲಿ ಪ್ರಯತ್ನಿ ಸಲೇ ಇಲ್ಲವೆಂದೂ ಭಾವಿಸಬಾರದು. ತಾತ್ತ್ವಿ ವ್‌ 
ವಾದ ವಿವಾದಗಳಲ್ಲಿ ಜ್ಞಾ ನದ ಮೂಲಗಳೆಷ್ಟೆಂಬುದನ್ನು ನಿರ್ಣಯಿಸುವುದರಲ್ಲಿಯೂ ಸತ್ಯದ 
ಸ್ವರೂಪವೇನೆಂಬುದನ್ನು ನಿರೂಪಿಸುವುದರಲ್ಲಿಯೂ ಬಲವಾದ ಹೊಡೆತಗಳನ್ನು ಕೊಡುವುದು 
ತೆಗೆದುಕೊಳ್ಳುವುದು ಭಾರತದಲ್ಲಿ ಒಂದು ವಾಡಿಕೆಯೇ ಆಗಿಹೋಗಿತ್ತು. ತಾರ್ಕಿಕ ವಿಚಾರ 
ಮಾರ್ಗದ ನಿಯಮಗಳು ಎಲ್ಲರಿಗೂ ಒಂದೇ ಎಂಬ ನಂಬಿಕೆಯಿಲ್ಲದಿದ್ದರೆ, ಇಂತಹ ವಾದ 
ವಿವಾದಗಳು ಅರ್ಥಶೂನ್ಯವಾಗುತ್ತಿದ್ದು ವು. ವಾಸ್ತವವಾಗಿ, ಬೌದ್ದಿಕ ದೃಷ್ಟಿಯಿಂದ ತಾನೊಂದೇ 
ಅತ್ಯಂತ ಸುಸಂಗತವೂ ಸಮಗ್ರವೂ ಆದದ್ದೆಂದು ಒಂದೊಂದು ದರ್ಶನವೂ ಹೇಳಿಕೊಳ್ಳುತ್ತಿತ್ತು. 
ಒಬ್ಬನು ತನ್ನ ಆಧ್ಯೃತ್ಮಿಕ ಚಿಂತನವನ್ನು ಯಾವುದೇ ಸಂಪ್ರದಾಯದಲ್ಲಿ ಆರಂಭಿಸಬಹುದು, 
ಯಾವುದೇ ಸಾಕ್ಷಾತ್ಕಾರದಲ್ಲಿ ಮುಗಿಸಬಹುದು ; ಆದರೆ ಈ ಉಪಕ್ರಮ ಹಾಗೂ ಮಂಕ್ತಾಯ 
ಗಳ ನಡುವೆ ಮನನದ, ಎಂದರೆ ತಾರ್ಕಿಕ ವಿಚಾರದ, ಪ್ರಪಂಚವೊಂದು ಇದ್ದೇ ಇರುತ್ತಿತ್ತು. 
ಇಲ್ಲದಿದ್ದರೆ, ಅವನ ಶ್ರದ್ಧೆ ಯು ಕೈವಲ ಮೂಢನಂಬಿಕೆಯಾಗುತ್ತಿತ್ತು, ಅವನ ಸಾಕ್ಸಾತ್ಕಾರ 
ಬರಿಯ ಡಂಭವಾಗುತ್ತಿತ್ತು. ಭಾರತದ ತತ್ತ ಶಾಸ್ತ್ರದಲ್ಲಿ ತಾರ್ಕಿ6 ಸಾಹಿತ್ಯವು ಅಗಾಧವಾಗಿದೆ, 
ಈ ಸಾಹಿತ್ಯವು ಚಿಂತನದ ಓಜಸ್ಸು ಮತ್ತು ತಾರ್ಕಿಕವಾಗಿ ಊರ್ಜಿತವಾಗದ ಯಾವುದೇ 
ವಿಷಯಕೆ ೫ ತನಗೆ ಶರಣಾಗೆಂದು ಕೇಳುವ ಅಧಿಕಾರವಿಲ್ಲವೆಂಬ ಭಾವನೆಗಳಿಗೆ ಸಾಕ್ಷ್ಯ ನೀಡುತ್ತದೆ. 
ಸಾಮಾಜಿಕ ಆಚಾರಗಳ ವೈವಿಧ್ಯವು ಮಾತ್ರವಲ್ಲದೆ, ಪಂಥಪಂಥಗಳಲ್ಲಿ ರೂಢಿಯಾಗಿದ್ದ ಪರಸ್ಪರ 
ಸಂಪರ್ಕವೇ ಕೂಡದೆಂಬ ನಿಷೇಧವೂ ಸಹ ಶಾಸ್ತ್ರ್ರೈಕ ದೃಷ್ಟಿಯಿಂದ ನಡೆಯುತ್ತಿದ್ದ ಖಡ್ಸಾ 
ಖಡ್ಗಿಗಳನ್ನು ತಪ್ಪಿಸಲಿಲ್ಲ. ತಾತ್ತಿ ಷ್‌ ಚರ್ಚೆಯಲ್ಲಿ ಸೋತವನು ಮತಾಂತರಗೊಳ್ಳು ವುದೂ 
ಕೂಡ ವಿರಳವೇನೂ ಆಗಿರಲಿಲ್ಲ. ಇಂತಹ ಒಂದು ಬೌವಿ ಕ ಸಂಗ )ಮದಲ್ಲಿ ಜಯಿಸಲ್ಪಟ್ಟು ಗ 
ಉಂ ಕಾ ಎಲ 

ಸೋತವನು ಪ್ರಾಮಾಣಿಕನಾಗಿದ್ದರೆ, ತನ್ನ ಪೂರ್ವಸಿದ್ಧಾಂತದ ಮರೆಗೆ ಕಳ್ಳನಂತೆ ಹಿಂದಿರುಗಂ 
ತ್ತಿರಲಿಲ್ಲ. ಬ್ರಾಹ್ಮಣ, ಬೌದ್ಧ, ಜೈನ ಧರ್ಮಗಳ ವಿಷಯದಲ್ಲಿ ಮಾತ್ರವೇ ಅಲ್ಲದೆ ಈ ಮಾತು 
ಒಂದೇ ಧರ್ಮದ ಶಾಖೆಗಳಿಗೂ ತಾತ್ತ್ವಿಕ ನಿಲುವುಗಳಿಗೂ ಅನ್ವಯಿಸುತ್ತದೆ.* 


ಹರಿದಾಸ ಭಟ್ಟಾಚಾರ್ಯ 


* "ಯುಗಯಾತ್ರೀ ಭಾರತೀಯ ಸಂಸ್ಕೃತಿ'ಯ ಮುನ್ನುಡಿ (ಅನು : ಕೆ.ವಿ. ಶ್ರೀನಿವಾಸ 
ತಾತಾಚಾರ್ಯ) 


ಡಾ. ಎನ್‌. ಎಸ್‌. ನೀರಪ್ಪ 


ಮುಕ್ತ ವಿಶ್ವವಿದ್ಯಾಲಯ 


ಶಿಕ್ಷಣ ಸೌಲಭ್ಯದ ವಿಸ್ತರಣ ಕಾರ್ಯ ಈ ಶತಮಾನದ ಶಿಕ್ಷಣಕ್ಷೇತ್ರದಲ್ಲಿ ಕಂಡುಬರುವ 
ಪ್ರಧಾನ ಲಕ್ಷಣ. ಪ್ರಪಂಚದ ಜನಸಂಖ್ಯೆಯಲ್ಲಿ ಸುಮಾರು ಕಾಲುಭಾಗದಷ್ಟು ಈ ಉದ್ಯಮ 
ದಲ್ಲಿ ಭಾಗವಹಿಸುತ್ತಿದೆ. ಜನತೆಯ ಸೇವಾಕಾರ್ಯಗಳಲ್ಲಿಲ್ಲ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ 
ಪ್ರಮಾಣದಲ್ಲಿ ರಾಷ್ಟ್ರದ ಧನ ವಿನಿಯೋಗವಾಗುತ್ತಿದೆ. ವಿದ್ಯಾರ್ಥಿಗಳ, ಅಧ್ಯಾಪಕರ ಮತ್ತು 
ಇತರ ಸಿಬ್ಬಂದಿಯವರ ಸಂಖ್ಯಾಬಾಹುಳ್ಯದಲ್ಲೂ ಅದಕ್ಕಾಗಿ ವಿನಿಯೋಗವಾಗುವ ಧನದ 
ಪ್ರಮಾಣದಲ್ಲಿ ಇಷ್ಟೊಂದು ಬೃಹದಾಕಾರವನ್ನು ತಾಳಿರುವ ಶಿಕ್ಷಣ ಸ್ವಾಭಾವಿಕವಾಗಿ ಅನೇಕ 
ಸಮಸ್ಯೆಗಳನ್ನು ಪ್ರದರ್ಶಿಸುತ್ತಿದೆ. ಜೊತೆಗೆ ಆ ಒಂದೊಂದು ಸಮಸ್ಯೆಯೂ ವಿಭಿನ್ನ ಆಯಾಮ 
ಗಳ ಹಲವಾರು ಮುಖಗಳನ್ನು ಪ್ರದರ್ಶಿಸುತ್ತದೆ. ಆ ಸಮಸ್ಯೆ ಅವಷ್ಟಕ್ಕೆ ದೂಷ್ಯವೇನಲ್ಲ 
ನಡೆವರೆಡಹದೆ ಕುಳಿತರೆಡಹುವರೆ ಎಂಬಂತೆ ಮುನ್ನಡೆಯುತ್ತಿರುವ ಶಿಕ್ಷಣಕ್ಷೇತ್ರದಲ್ಲಿ ಅವು 
ಸ್ವಾಭಾವಿಕ. ಆದರೆ ಅವನ್ನು ಪರಿಶೀಲಿಸಿ ವಿಹಿತವೆನಿಸುವ ಮಾರ್ಗದಲ್ಲಿ ಪರಿಹರಿಸಿಕೊಂಡು 
ಮುಂದ-ವರಿಯುವುದು ಶಿಕ್ಷಣಕ್ಷೇತ್ರವನ್ನು ವ್ಯವಸ್ಥೆ ಗೊಳಿಸುತ್ತಿರುವ ಆಡಳಿತಗಾರರಿಗೂ ನಿರ್ದೇ 
ಶಕರಿಗೂ ಅಗತ್ಯವಾಗಿ ಇರಬೇಕಾದ ಜಾಣತನ. 
ಇಪ್ಪತ್ತನೆಯ ಶತಮಾನದ ಪ್ರಥಮ ಪಾದದಲ್ಲಿ ಪ್ರಾಥಮಿಕ ಶಿಕ್ಷಣ ಸೌಲಭ್ಯದ 
ಎಸ್ತರಣ ಕಾರ್ಯವೂ ಎರಡು ಮತ್ತು ಮೂರನೆಯ ಪಾದದ ಆರಂಭದಲ್ಲಿ ಪ್ರೌಢಶಿಕ್ಷಣದ 
ವಿಸ್ತರಣ ಕಾರ್ಯವೂ ಅನಂತರ ಉನ್ನತ ಶಿಕ್ಷಣ ಸೌಲಭ್ಯದ ವಿಸ್ತ ರಣದ ಕಾರ್ಯವೂ ತೀವ್ರ 
ಭೇಗದಲ್ಲಿ ನಡೆದಿವೆ. ಈ ಮಾತು ಭಾರತಕ್ಕೆ ಸಾಮಾನ್ಯವಾಗಿ ಅನ್ವಯಿಸುವುದಾದರೂ 
ಸ್ವಾತಂತ್ರಾ, ನಂತರದ ದಿನಗಳಲ್ಲಿ ಅವೆಲ್ಲ ಕ್ಷೇತ್ರಗಳಲ್ಲಿನ ಶಿಕ್ಷಣ ಸೌಲಭ್ಯವೂ ಗಣನೀಯ 
ಪ್ರಮಾಣದಲ್ಲಿ ಹೆಚ್ಚುತ್ತ ಬಂದಿದೆ. ಮುಖ್ಯವಾಗಿ ಉನ್ನತ ಶಿಕ್ಷಣದ ಸೌಲಭ್ಯ ವಿಸ್ತೀರ್ಣದಲ್ಲೂ 
ವೈವಿಧ್ಯದಲ್ಲೂ ತ ವ ದೇಶದಲ್ಲೂ ಕಂಡುಬರದಷ್ಟು ಪ್ರಮಾಣದಲ್ಲಿ ಮುನ್ನಡೆ ಸಾಧಿಸಿದೆ. 
1947ರಲ್ಲಿ ಕೇವಲ ಹತ್ತೊಂಬತ್ತು ವಿಶ ಭೌ ಭಾರತದಲ್ಲಿ ಈಗ ಅವುಗಳ ಸಂಖ್ಯೆ 
ನೂರಕ್ಕೂ ಮಿಕ್ಕಿ ದೆ. ಜೊತೆಗೆ ಒಂಬತ್ತು ಪರಿಗಣಿತ ವಿಶ್ವವಿದ್ಯಾಲಯಗಳೂ ಹತ್ತು ರಾ ಎಪ್ಟ್ರೀಯ 
ಪ್ರಾಮುಖ್ಯದ "ಸಂಸ್ಥೆ ಗಳೂ ಕೆಲವು ರಾಷ್ಟ್ರಿ ಯ ಪ್ರಯೋಗಾಲಯಗಳೂ ಆ ಮಟ್ಟದ ಶಿಕ್ಷಣ 
ವನ್ನೊದಗಿಸುತ್ತಿವೆ. 1947ರಲ್ಲದ್ದ 395 ಕಾಲೇಜುಗಳ ಸಂಖ್ಯೆ ಈಗ 3,300ಕ್ಕೂ ಹೆಚ್ಚಾ 
ಗಿದೆ... ಆಗ ಉನ್ನತ ಶಿಕ್ಷಣ ಪಡೆಯುತ್ತಿ ದವರ ಸಂಖ್ಯೆ ಕೇವಲ ಎರಡೂವರೆ ಲಕ್ಷದಬ್ಬ ದ್ವರೆ 
ಈಗ ಅದು ಮೂವತ್ತುಮೂರು ಲಕ್ಷಕ್ಕೂ "ಎಕ್ಕ ದೆ. ಇಷ್ಟು ಅಗಾಧ ಪ್ರಮಾಣದಲ್ಲಿ ಬೆಳದಿ 


ಊ 
ರುವ ಉನ್ನತ ಶಿಕ್ಷಣಕ್ಷೇತ್ರದಲ್ಲಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಸರ್ವ ಪ್ರಯತ್ನ ನಡೆಸಿ 


೬೨ ಮಾನವಿಕ ಕರ್ಣಾಟಕ 


ಸುವುದು ಅಸಾಧ 


(ವಾಗಿದೆ. ಕಟ್ಟ ಸಡಗಳ ಅಭಾವ, ತಕ್ಕಷ್ಟು 


ವೇ ಮುಂತಾದ ಅಸಮರ್ಪಕ ಸನ್ನಿವೇಶಗಳು ಹೆಚ್ಚಿಕೊಂಡಿವೆ. ವಿಶ್ವವಿದ್ಯಾಲಯಗಳಲ್ಲಿ 
ವಿದ್ಯಾರ್ಥಿ ಸಂಖ್ಯೆಯ ಮಿತಿಮೀರಿದ ಹೆಚ್ಚಳದಿಂದಾಗಿ ಶಿಕ್ಷಣದ ಮತ್ತು ಕಲಿವಿನ ಮಟ್ಟ ್ಲಿಗಳೆರಡ 
ರಲ್ಲೂ ಇಳಿತಾಯ ವ್ಯಕ್ತಪಟ್ಟಿದೆ. ಆಡಳಿತದಲ್ಲಿ ದಕ್ಷತೆ ಕಡಮೆಯಾಗಿದೆ. ಇಷ್ಟಕ್ಕೆಲ್ಲ ಕಾರಣ 
ವೆನಿಸಿರುವ ಅಂಶಗಳಲ್ಲಿ ವಿದ್ಯಾರ್ಥಿ ಸಂಖ್ಯೆಯಲ್ಲಾ ಗುತ್ತಿರುವ ಹೆಚ್ಚಳ ಪ್ರಮುಖ ಕಾರಣವೆಂದು 
ಎಲ್ಲರೂ ಒಪ್ಪಿರುವರು. ಅದನ್ನು ತಬ್ಬಸಲು ಕೇವಲ ಆಯ್ದ ಕೆಲವೇ ವಿದ್ಯಾರ್ಥಿಗಳಿಗೆ ಮಾತ್ರ 
ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ನೀಡುವುದರ ಮೂಲಕ ಆ ಸಮಸ್ಯೆ ಯನ್ನು ಪರಿಹರಿಸಬಹುದೆಂದಂ 
ಕೆಲವರು ಬಹಳ ಸರಳವಾದ ಪರಿಹಾರವನ್ನು ಸೂಚಿಸಿರುವರು. ಆದರೆ ಇದರಿಂದ ಆಗುವ 
ಅನಾಹುತ ಸದ್ಯದಲ್ಲಿ ಆಗುತ್ತಿರುವ ಅನಾಹುತಕ್ಕಿಂತ ಹೆಚ್ಚಿನದಾಗುತ್ತದೆಂದು ಇನ್ನೂ ಕೆಲವರು 
ದನ್ನು ಪ್ರತಿಭಟಿಸಿರುವರು. ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರ ಹುಡುಕವಾಗ ಪೌರಸತ್ತೆ 
ಯಾದ ಭಾರತದಲ್ಲಿ ಜನತೆಯ ಆಶೋತ್ತರಗಳನ್ನು ಗಣನೆಗೆ ತೆಗೆದುಕೊಳು ವುದು ಅಗತ್ಯವೆನಿ 


ಸದ್ಯದಲ್ಲಿ ಉನ್ನತ ಶಿಕ್ಷಣಕ್ಷೇತ್ರದಲ್ಲಿ ಹೆಚ್ಚುತ್ತಿರುವ ವಿದ್ಯಾರ್ಥಿ ಸಂಖ್ಯೆಗೆ ಎರಡು 
ಪ್ರಮುಖ ಸಾಮಾಜಿಕ ಪ್ರವೃತ್ತಿಗಳು ಕಾರಣವೆನಿಸಿವೆ. ಮೊದಲನೆಯದಾಗಿ ಕಡ್ಡಾಯ 
ಪ್ರಾಥಮಿಕ ಶಿಕ್ಷಣದ ಫಲವಾಗಿ ಶತಮಾನಗಳಿಂದ ಶಿಕ್ಷಣದ ಪ್ರಸಾದವಿಲ್ಲದೆ ಹಿಂದುಳಿದಿದ್ದ 
ಜನಸಾಮಾನ್ಯರ ಮಕ್ಕಳು ಪ್ರಾಧಮಿಕ ಶಿಕ್ಷಣ ಮುಗಿಸಿ ಪ್ರೌಢಶಿಕ್ಷಣವನ್ನು ಹಾದು ಉನ್ನತ 
ಶಿಕ್ಷಣಕ್ಕೆ ಬರುವುದು ಹೆಚ್ಚುತ್ತಿದೆ. ಅವರು ತಮ್ಮ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ 
ಸ್ಮಾನಮಾನಗಳನ್ನು ಉತ್ತಮಪಡಿಸಿಕೊಳ್ಳ ಸಲು ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಪರಿಣಾಮಕಾರಿ 
ಯಾದ ಉಪಕರಣವೆಂದಂ ಖಚಿತಪಡಿಸಿಕೊಂಡಿರುವರು. ಆದ್ದ ರಿಂದ ಸಾಮಾಜಿಕವಾಗಿ ಆರ್ಥಿಕ 
ವಾಗಿ ಹಿಂದುಳಿದಿರುವ ಬಹುಸಂಖ್ಯಾತ ಜನತೆಯ ಮಕ ಳೇ = ವಿದ್ಯಾರ್ಥಿ ಸಂಖ್ಯಾಬಲದ 
ಹೆಚ್ಚಳಕ್ಕೆ ಪ್ರಧಾನ ಕಾರಣವಾಗಿದ್ದಾ ರೆ. ಬಹುಸಂಖ್ಯೆಯಲ್ಲಿರುವ ಆ ವರ್ಗದ ಜನತೆಯ ಆಶೋ 
ತ್ತರವನ್ನು ಈಡೇರಿಸದೆ ಹೋದರೆ ಸರ್ವಸಮಾನತೆಯನ್ನು ಘೋಷಿಸಿರುವ ಭಾರತದಲ್ಲಿ 
ಸಾಮಾಜಿಕ ನ್ಯಾಯವನ್ನು ದೊರಕಿಸಿದಂತಾಗುವುದಿಲ್ಲ. ಎರಡನೆಯ ದಾಗಿ ಆಯ್ದ ಕೆಲವರಿಗೇ 
ಉನ್ನತ ಶಿಕ್ಷಣದ ಸೌಲಭ್ಯವನ್ನು ದೊರಕಿಸುವುದರಿಂದ ಕೇವಲ ಹಿಂದಿನಿಂದ ಶಿಕ್ಷಣ ಸಂಸ್ಕೃತಿ 
ಕ್ಷೇತ್ರಗಳಲ್ಲಿ ಅನುಭವ ಸಾಧಿಸಿರುವ ಉನ್ನತ ಸಾಮಾಜಿಕ ವರ್ಗದವರೇ ಆಯ್ಕೆಯಾಗಿ ಉನ್ನತ 
ಶಿಕ್ಷಣಕ್ಕೆ ಬರತಕ್ಕ ಸಂಭವವಿದ್ದು ಮಿಕ್ಕ ಬಹುತೇಕ ಮಂದಿಯ ಮಕ್ಕಳಿಗೆ ಆ ಸೌಲಭ್ಯ ಇಲ್ಲ 
ವಾಗುತ್ತದೆ. ಈ ಪರಿಸ್ಥಿತಿ ಮುಂದುವರಿದರೆ ಬಹು ಬೇಗ ಉನ್ನತ ಶಿಕ್ಷಣ ಪಡೆದ ಪದವೀಧರ 
ರೆನಿಸಿದವರ ನೂತನ *ಜಾತಿ'ಯೊಂದರ ಉದಯವಾಗಿ ವರ್ಗರಹಿತ ಸಮಾಜ ರಚನೆಗೆ ಅಡ್ಡಿ 
ಯಾಗು ಆದ್ದರಿಂದ ಹೊಸದಾಗಿ ಉನ್ನತ ಶಿಕ್ಷಣಕೆ 3 ಬಂದು ತಮ್ಮ ಜೀವನವನ್ನು 
ಉತ್ತಮಪಡಿಸಿಕೊಳ್ಳಲು ಯತ್ನಿ ಸುತ್ತಿರುವ ಕೆಳವರ್ಗದ ಜನತೆಯ ಆಶೋತ್ತರಗಳನ್ನು ಈಡೇರಿ 
ಸುವುದು ಆನಿವಾರ್ಯವಾಗಿದೆ. 


ಎದ್ಯಾರ್ಥಿ ಹೆಚ್ಚಳಕ್ಕೆ ಮಹಿಳೆಯರಲ್ಲಾಗಿರುವ ಜಾಗೃತಿ ಮತ್ತೊಂದು ಕಾರಣ. ಜವನ 


ತ 


ಮುಕ್ತ ವಿಶ್ವವಿದ್ಯಾಲಯ ೬೩ 
ದಲ್ಲಿ ಯುಗಯುಗಾಂತರಗಳಿಂದ ಪುರುಷರ ಅಡಿಯಾಳಾಗಿ ಬಾಳಿದ ಅವರು ಈಗ ಸಮಾನತೆಯ 
ಸೌಲಭ್ಯ ವನ್ನು ಸಾಧಿಸುವ ಕಾರ್ಯದಲ್ಲಿ ನಿರ್ದಿಷ್ಟ ಯತ್ನ ನಡೆಸುತ್ತಿ ದ್ದಾರೆ, ಈ ಸಮಾನತೆಯ 
ಸಾಧನೆಗೆ ಸ್ಕಾ ವಲಂಬನೆಯ ಸಾಧನೆ ಅಗತ್ಯ ವೆನಿಸುತ್ತ ದೆ. ಅಂಥ ವಣ ಸ್ವಾವಲಂಬನೆಯನ್ನು 
ಸಾಧಿಸಲು 'ಉನ್ನ ತ ಶಿಕ್ಷಣ ಪರಿಣಾಮಕ ರಿಯಾಗಿ ನೆರವಾಗಬಲ್ಲದೆಂಬುದನ್ನು ಸ ಅವರು ಅರಿತು 
ಕೊಂಡಿರುವರು. ಸಾ ಿತಂತ್ರಾ, ನಂತರದ ದಿನಗಳಲ್ಲಿ ಮಹಿಳೆಯರು ಉನ್ನತ ಶಿಕ್ಷಣಕ್ಕೆ ಬರು 
ವ್ರದ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿದೆ. 1947ರಲ್ಲಿ ಉನ್ನತ ಶಿಕ್ಷಣದಲ್ಲಿರುವ ವಿದ್ಯಾರ್ಥಿ 
ಗಳಲ್ಲಿ ಕೇವಲ ಶೇ 13ರಷ್ಟು ವಾತ್ರವಿದ್ದ ಮಹಿಳಾ ವಿದ್ಯಾರ್ಥಿಗಳ ಪ್ರಮಾಣ ಈಗ 
ಸುಮಾರು ಶೇ 24ರಷ ಕ್ಕೆ ಹೆಚ್ಚಿದೆ. ರಾಷ್ಟ ಘಟನೆಯೂ ಮಹಿಳೆಯರಿಗೆ ಪುರುಷರೊಡನೆ 
ಸಮಾನ ಸ್ಥಾನ ಪಡೆಯುವ ಹಕ್ಕನ್ನು ಪುರಸ್ಕರಿಸಿರುವುದರಿಂದ ಉನ್ನತ ಶಿಕ್ಷಣಕ್ಕೆ ಅವರು ಅಧಿಕ 


ಸಂಖ್ಯೆಯಲ್ಲಿ ಬರುವ ಪ್ರವೃತ್ತಿ ಹೆಚ್ಚುತ್ತ ಹೋಗುತ್ತದೆ. ಅವಗ ಆ ಸೌಲಭ್ಯವನ್ನೊದಗಿಸು 


ಹ ನಮ್ಮ ರಾಜಕೀಯ ಹ, ಸಾಮಾಜಿಕ ದೃ ಷ್ಟಿಗಳಿಗೆ ಅಗತ್ಯ ವೆನಿಸಿದೆ. 


ಉನ್ನತ ಶಿಕ್ಷಣದಲ್ಲಿ ವಿದ್ಯಾ ರ್ಥಿಗಳ ಸಂಖೆ ರೈಯಲ್ಲಾ ಗಿರಂವ ಹೆಚ್ಚ ಳಕ್ಕೆ ಕಾರಣವಾದ 


ಎರಡಂ ಪ್ರಮುಖ ಅಂಶಗಳನ್ನು ಮೇಲೆ ಉಲ್ಲೆ ಸದೆ. ಅವರ ಆ ಖದಿರ ಆಶೋತ್ತರ 
ಗಳನ್ನು ಪೂರೈಸುವುದು ಅನಿವಾರ್ಯವಾಗಿದೆ. ಯಾವ ಕಾರಣದಿಂದಲೂ ಯಾರಿಗೂ ಉನ್ನತ 
ಶಿಕ್ಷಣ ಪಡೆಯುವ ಸೌಲಭ್ಯವನ್ನು ಮೊಟಕು ಮಾಡುವಂತಿಲ್ಲ. ಪ್ರವೇಶಾವಕಾಶ ಬಯಸುವವರಿ 
ಗೆಲ್ಲ ಪ್ರವೇಶ ನೀಡುವುದು ರಾಷ್ಟ್ರದ ಹೊಣೆಗಾರಿಕೆಯಾಗುತ್ತದೆ. ಈ ಸಮಯದಲ್ಲಿ ಶಿಕ್ಷಣದ 
ಗುಣಮಟ್ಟದ ಬಗ್ಗೆಯೂ ಚಿಂತಿಸುವುದು ಅಗತ್ಯವಾಗುತ್ತದೆ. ಇತಿಮಿತಿಯಿಲ್ಲದೆ ಬೆಳೆಯುತ್ತಿ 
ರುವ ವಿದ್ಯಾರ್ಥಿ ಸಂಖ್ಯೆಗೆ ಪ್ರವೇಶಾವಕಾಶ ಕಲ್ಪಿಸಲು ಇರುವ ವಿಶ್ವವಿದ್ಯಾಲಯಗಳ ಮತ್ತು 
ಕಾಲೇಜುಗಳ ಸೀಮಿತ ಸೌಲಭ್ಯಗಳಲ್ಲಿ ಅವರಿಗೆಲ್ಲ ಅವಕಾಶ ಕಲ್ಪಿಸಿದರೆ ಜನ ಉಲ್ಲೇಖಿಸಿರು 
ವಂತೆ ಎಎಧ ಸಮಸ್ಯೆಗಳು ಹುಟ್ಟಿ ಕೊಂಡು ಬೋಧನೆಯ ಮಟ್ಟವೂ ಆಡಳಿತದ ದಕ್ಷತೆಯೂ 
ಕುಸಿಯುತ್ತವೆ. ಈ ಅಹಿತ ಫಲಗಳನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ಅನಿವಾರ್ಯವಾಗು 
ತ್ತದೆ. ಈಚೆಗೆ ಕೆಲವು ವಿಶ್ವವಿದ್ಯಾಲಯಗಳ; ಪ್ರವೇಶದ ಒತ್ತಡದ ಸಮಸ್ಯೆಯನ್ನು ಪರಿಹರಿ 
ಸಲು ಬಾಹ್ಯ ವಿದ್ಯಾರ್ಥಿಗಳಾಗಿ ಅಧ್ಯಯನ ಮಾಡಿಕೊಂಡು ತಾವು ನಡೆಸುವ ಪರೀಕ್ಷೆಗೆ ಕುಳಿತು 
ಕೊಳ್ಳಲು ಅವಕಾಶ ಕಲ್ಪಿಸಿವೆ ; ಇನ್ನು ಕೆಲವು ವಿಶ್ವವಿದ್ಯಾಲಯಗಳು ಸಂಜೆಯ ತರಗತಿ, 
ಸಂಜೆಯ ಕಾಲೇಜು ಮುಂತಾದ ಸೌಲಭ್ಯಗಳನ್ನು ರೂಪಿಸಿವೆ. ಮತ್ತೆ ಕೆಲವು ವಿಶ್ವವಿದ್ಯಾ 
ಲಯಗಳು ಅಂಚೆ ಮತ್ತು ತೆರಪಿನ ಶಿಕ್ಷಣದ ಸೌಲಭ್ಯವನ್ನು ಆರಂಭಿಸಿವೆ. ಈ ನೂತನ 
ಲ ಮುಟಿ ಗೆ 


ಸೌಲಭ್ಯಗಳ ಫಲವಾಗಿ ಸಾಂಪ್ರದಾಯಿಕ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶದ ಒತ್ತಡ 


೨ಹ್ಯಗಿ ಏರ್ಪಟಿ ಹರುವ, ಮೇಲಿನ ನೂತನ ವ್ಯವಸ್ಥೆ ಗಳೆಲ್ಲ ಸಾಂಪ್ರದಾ 
ಪಡೆದಿರುವವರಿಗೆ ಮಾತ್ರ ಪ್ರವೇಶಾವಕಾಶ ನೀಡುತ್ತವೆ. ಸಾಂಪ್ರ 


ದಾಯಿಕ ವಿದ್ಯಾಲಯಗಳು ನಿಷ್ಕ ರ್ಷಿಸಿರುವ ಅವಶ ಕತೆಗಳನ್ನೆ ಲ್ಲ ಅಲ್ಲಿಗೆ ಸೇರತಕ್ಕ ವಿದ್ಯಾರ್ಥಿ 


ಶಿ 
ಬ್ರ 
ಗಳು ಪೂರೈ ಸಬೇ ಸ್ರಿ ಆದರೆ: ಅಂಚಿ. ಮ ತೆರಪಿನ ಶಿಕ್ಷಣದ 


೬೪ ಮಾನವಿಕ ಕರ್ಣಾಟಕ 


ಉದ್ಯೋಗದಲ್ಲಿ ಸೇರಿಕೊಂಡು ಉನ್ನತ ಶಿಕ್ಷಣವನ್ನು ಪಡೆಯುವ ಅವಕಾಶವುಂಟು. ಶಿಕ್ಷಣ. 
[3) 


ರ್ಹತೆಯಿಲ್ಲದವರು ನಿಜವಾಗಿ ಅನ್ಯವಿಧಾನಗಳಿಂ ದ ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಪಾಂಡಿತ್ಯ 1 | 


ಲ 
ಸಾಧಿಸಿದ್ದರೂ ಸಾಂಪ್ರದಾಯಿಕ ಶಿಕ್ಷಣ ಪಡೆದಿರುವ ಅರ್ಹತಾ ಪತ್ರವಿಲ್ಲದ್ದರಿಂದ ಅವರು ಸದ್ಯ ಕ 
ದಲ್ಲಿ ಏರ್ಪಟ್ಟಿರುವ ಯಾವ ಸೌಲಭ್ಯವನ್ನೂ ಬಳಸಿಕೊಳ್ಳೆಲಾರರು. ಆದರೆ ಉನ್ನತ ಶಿಕ್ಷಣ. 
ಪಡೆಯಲಾಶಿಸುವ ಅಂಥವರಿಗೊಪು ಉನ್ನ ತ ಶಿಕ್ಷಣಸೌಲಭ್ಯ ವನ್ನು ಒದಗಿಸುವುದು | 


ಸಾಮಾಜಿಕ ನ್ಯಾ ಯವನ್ನೊ ಡಗಿಸುವ ದ.೩ ಯಿಂದ ಅಗತ್ಯ ವೆನಿಸುತ್ತದೆ. 


ಸ್ನ 
(ಜ| 


೦ಬಂಧಿಸಿದ ಮತ್ತೊಂದು ಅಂಶವನ್ನಿಲ್ಲಿ ಪರಿಗಣಿಸಬೇಕಾಗುತ್ತದೆ, 4 


ಉನ್ನತ ಶಿಕ್ಷಣಕ್ಕೆ ಸಂ 
ಆಧುನಿಕ ವ್ರಪಂಚದ ಎಲ್ಲ ದೇಶಗಳಲ್ಲೂ ಕಾರ್ಬಾನೆ ಕಾರ್ಯಾಲಯಗಳು ಇತರ ವಾಣಿಜ್ಯೋ 


ದ್ಯಮಗಳೂ ಅಧಿಕ ಸಂಖ್ಯೆಯಲ್ಲಿ ಏರ್ಪಡುತ್ತವೆ; ಸಾರಿಗೆ ಸಂಪರ್ಕಸಾಧನಗಳು, ತೀವ್ರಗತಿ | 
ಯಲ್ಲಿ ವಿಸ್ತರಿಸುತ್ತಿವೆ. ಅವೆಲ್ಲ ಕ್ಷೇ ಗ ಕೆಲಸಗಾರರ ಅಗತ್ಯವನ್ನು ಪೂರೈಸಬೇಕಾಗುತ್ತದೆ. ಸ 
ಮುಖ್ಯವಾಗಿ ಅಲ್ಲಿಗೆ ಸೇರತಕ್ಕವರಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು. ಮುಗಿಸಿದ ತರುಣವರ್ಗ 
ಅಧಿಕ ಸಂಖ್ಯೆಯಲ್ಲಿರುತ್ತದೆ. ಆದರೆ ಯಲ ಉನ್ನತ ಶಿಕ್ಷಣ ಪಡೆಯುವ ಬಯಕೆ ಹೆಚ್ಚಿ ರುವು 
ದರಿಂದ ಅವರು ಉದ್ಯೋಗನಿರತರಾಗುವ ಬದಲು ಸಾಂಪ್ರದಾಯ: ಶಿಕ್ಷ ಕ್ಸಣಸಂಸ್ಥೆ ಗಳಿಗೆ ಸೇರಲು | | 
ಹಾತೊರೆಯುತ್ತಿರುತ್ತಾ ರೆ. ಅದರಿಂದ ಉದ್ಯೋಗಕ್ಷೇತ್ರಗಳಿಗೆ ತಕ್ಕಷ್ಟು ಜನಬಲ ಒದಗದೆ . 
ರಾಷ್ಟ್ರದ ಆರ್ಥಿಕ ಶಕ್ತಿ ಕುಂಠಿತವಾಗಬಹುದು. ಉನ್ನತ ಶಿಕ್ಷಣವನ್ನು ಅಗತ್ಯ geared | 
ಯಿಲ್ಲದವರೂ ಪಡೆಯುವ ಸೌಲಭ್ಯ ರೂಪುಗೊಳ್ಳು ವುದಾದರೆ ಯುವಜನರು ನೇರವಾಗಿ 
ಉದ್ಯೋಗಕ್ಕೆ ಸೇರಿಕೊಂಡು ಅನಂತರ ಅವಕಾಶವಾದಾಗ ಉನ್ನತ ಶಿಕ್ಷಣ ಪಡೆದು ಪದವೀಧ ' 
ರರಾಗಿ 'ತಮ್ಮ ಉದ್ಯೋಗಗಳಲ್ಲಿ ಉನ್ನತಿ ಪಡೆಯುವುದರ ಜೊತೆಗೆ ಉತ್ತಮ ಮಟ್ಟದ ಜೀವನ 
ನಡೆಸುವ ಅವಕಾಶವಿರುತ್ತದೆ. ಮುಖ್ಯವಾಗಿ ಅಂಥವರ ಉಪಯೋಗಕ್ಕೆಂದು ಮುಕ್ತ 
ವಿಶ್ವವಿದ್ಯಾಲಯದ ಕಲ್ಪನೆ ಪ್ರಚಾರಕ್ಕೆ ಬರುತ್ತಿದೆ. 


ಮಗ (ೆ 


ಮುಕ್ತ ವಿಶ್ವವಿದ್ಯಾಲಯದ ಸ್ವರೂಪ : ಸಾಂಪ್ರದಾಯಿಕ 'ಶಿಕ್ಷಣಸಂಸ್ಥೆ ಗಳಿಲ್ಲ 
ಹಾಜರಾತಿ ಮತ್ತು ಕೆಳಗಿನ ತರಗತಿಗಳಲ್ಲಿ ಉತ್ತೀರ್ಣರಾಗಿರುವ ಶಿಕ್ಷಣಾರ್ಹತೆ, ಇವೆರಡಂಶ ' 
ಗಳನ್ನು ಕಡ್ಡಾಯ ಮಾಡುತ್ತಿವೆ. ಇವೆರಡಂಶಗಳಿಗೂ ವಿನಾಯಿತಿ ದೊರಕಿಸಿಕೊಡುವುದೆ 
ಮುಕ್ತವಿಶ್ವವಿದ್ಯಾಲಯದ ವಿಶಿಷ್ಟ ಲಕ್ಷಣ. ಯಾವ ಶಿಕ್ಷಣಾರ್ಹತೆ ಸಾಧಿಸದೆ ಇರತಕ್ಕವರು 
ಕೂಡ ಅಲ್ಲಿಗೆ ವಿದ್ಯಾರ್ಥಿಗಳಾಗಿ ಸೇರಿಕೊಳ್ಳುವ ಪ್ರವೇಶಸೌಲಭ್ಯದಿಂದ, ಕಾರಣಾಂತರಗಳಿಂದ 
ಸಾಂಪ್ರದಾಯಿಕ ಶಿಕ್ಷಣವನ್ನು ಮುಗಿಸದಿರುವ ಆದರೆ ಯಾವುದಾದರೂ ವಿಷಯಕ್ಷೇತ್ರದಲ್ಲಿ 
ಆಸಕ್ತಿಯನ್ನು ಬೆಳಸಕೊಂಡಿರುವ ಉದ್ಯೋಗನಿರತರು ನೇರವಾಗಿ ಮುಕ್ತ ವಿಶ್ವವಿದ್ಯಾಲ 
ಯಕ್ಕೆ ಸೇರಿ ಶಿಕ್ಷಣ ಪಡೆದು ಪದವೀಧರರಾಗಿ! ತಾವು ಜೀವನೋಪಾಯಕ್ಕಾಗಿ 
ಸೇರಿಕೊಂಡಿರುವ ma ¢ ಇದ್ದು ಕೊಂಡು ಹೆಚ್ಚಿನ ಶಿಕ್ಷಣವನ್ನು ಪಡೆದು ತಮ್ಮ 
ವೃತ್ತಿಯಲ್ಲಿ ಮುನ್ನಡೆ ಸಾಧಿಸಬಹ:ದು, 


ಮೊಟ್ಟಮೊದಲ ಮುಕ್ತ ವಿಶ್ವವಿದ್ಯಾಲಯ : ಈ ಶತಮಾನದ ಆರನೆಯ ದಶಕದಿಂದ 
ಇಂಗ್ಲೆಂಡಿನಲ್ಲಿ ಉನ್ನತ ಶಿಕ್ಷಣಕ್ಕೆ ಬರುವವರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚುತ್ತ 
ಜಿ _ 


ಮುಕ್ತ ವಿಶ್ವವಿದ್ಯಾಲಯ ೬೫ 


ಬಂದಿದೆ. . ಕೇವಲ 19 ವಿಶ್ವವಿದ್ಯಾಲಯಗಳು ಮಾತ್ರವಿದ್ದ ಆ ದೇಶದಲ್ಲಿ ಈಗ ನಲವತ್ತೆರಡು 
ವಿಶ್ವವಿದ್ಯಾಲಯ:ಗಳಿವೆ. ಜೊತೆಗೆ ಆ ಮಟ್ಟದ ಶಿಕ್ಷಣವೀಯುತ್ತಿರುವ ಐದು ತಾಂತ್ರಿಕ ವಿಶ್ವ 
ವಿದ್ಯುಲಯಗಳಿವೆ. ಎಂದರೆ ಉನ್ನತ ಶಿಕ್ಷಣಕ್ಕೆ ಬರತಕ್ಕವರ ಸಂಖ್ಯೆ ಸುಮಾರು ಮುಮ್ಮಡಿ 
. ಹೆಚ್ಚಿದೆ. ಅದು ತನಕ ಅಲ್ಲಿ ಸಾಮಾನ್ಯವಾಗಿ 18 ವರ್ಷ ವಯಸ್ಸಿನ ವರೆಗೆ ಕಡ್ಡಾಯ ಶಿಕ್ಷಣ 
ಪಡೆದು ನೂರಕ್ಕೆ 95 ಮಂದಿ ಉದ್ಯೋಗನಿರತರಾಗುತ್ತಿದ್ದರು, ಉನ್ನತ ಶಿಕ್ಷಣಕ್ಕೆ ಅಧಿಕ ಸಂಖ್ಯೆ 
ಯಲ್ಲಿ ಧಾವಿಸ: ವ ಈ ಹೊಸ ಪ್ರವೃತ್ತಿಯ ಫಲವಾಗಿ ಔದ್ಯೋಗಿಕ ಕ್ಷೇತ್ರಕ್ಕೆ ಅಗತ್ಯ ಜನಬಲ 
ವನ್ನು ಒದಗಿಸುವುದು ಅಸಾಧ್ಯವಾಗುತ್ತ ಬಂತು. ಆದರೆ ಅದಷ್ಟೇ ಕಾರಣಕ್ಕಾಗಿ ಜನತೆಯಲ್ಲಿ 
ರುವ ಉನ್ನತ ಶಿಕ್ಷಣ ಪಡೆಯವ ಆಶೋತ್ತರವನ್ನು ಕಡೆಗಣಿಸಿ ಅವರು ಉನ್ನತ ಶಿಕ್ಷಣಕ್ಕೆ 
ಹೋಗದಂತೆ ತಡೆಯುವುದು ಸೂಕ್ತವೆನಿಸಲಾರದು. ಎಂದರೆ ಪ್ರೌಢಶಾಲೆಯ ವರೆಗೆ ಓದಿದವರು 
ನೇರವಾಗಿ ಉದ್ಯೋಗನಿರತರಾಗುವುದಕ್ಕೂ ಅನಂತರ ಉದ್ಯೋಗದಲ್ಲಿದ್ದು ಕೊಂಡೇ ಉನ್ನತ 
ಶಿಕ್ಷಣ ಪಡೆದು ಪದವೀಧರರಾಗುವುದಕ್ಕೂ ಅವಕಾಶ ಕಲ್ಪಿಸುವುದು ಅಗತ್ಯವೆನಿಸಿತ್ತು. ಆದರೆ 
ಅಲ್ಲಿನ ಸರ್ಕಾರ 1966ರಲ್ಲಿ ಅದಕ್ಕಾಗಿ ರಾಬಿನ್‌ ಸಮಿತಿಯನ್ನು ರಚಿಸಿತು. ಆದು ಇತರ 
ಅನೇಕ ಸಲಹೆಗಳ ಜೊತೆಗೆ ವೃತ್ತಿನಿರತರಿಗೆ ಉನ್ನತ ಶಿಕ್ಷಣದ ಸೌಲಭ್ಯವನ್ನೊದಗಿಸಲು 
ಮುಕ್ತ ವಿಶ್ವವಿದ್ಯಾಲಯದ ಸ್ಕಾ ಪನೆಯ ಅಗತ್ಯವನ್ನು ಸೂಚಿಸಿತು. ಸರ್ಕಾರ ಆ ಸಲಹೆ 
ಗಳನ್ನು ಪರಿಶೀಲಿಸಿ ಒಪ್ಪಿಗೆ ನೀಡಿತು. 1969ರಲ್ಲಿ ಪಾರ್ಲಿಮೆಂಟಿನ ಶಾಸನವೊಂದರ 
ಮೂಲಕ ಪ್ರಪಂಚದ ಮೊಟ್ಟಮೊದಲನೆಯ ಮುಕ್ತ ವಿಶ್ವವಿದ್ಯಾಲಯವನ್ನು ಸಂಘಟಿಸಿತು. 
ಅದು 1971ರಲ್ಲಿ ತನ್ನ ಕಾರ್ಯವನ್ನು ಆರಣ೯ಭಿಸಿತು. ಸುಮಾರು 2,500 ಮಂದಿ ವಿದ್ಯಾರ್ಥಿ 
ಗಳು ನೂತನ ವಿಶ್ವವಿದ್ಯಾಲಯದ. ವಿದ್ಯಾರ್ಥಿಗಳಾಗಿ ಸೇರಿದರು. .ವಿವಿಧ ಪದವಿಗಳನ್ನು 
ಪಡೆದ ಅವರ ಪ್ರಥಮ ತಂಡ 1974ರಲ್ಲಿ ಹೊರಬಂದಿತು. ಸರ್ಕಾರ ಅದನ್ನು ಸ್ಥಾಪಿಸಿದ 
ಮೊದಲಲ್ಲಿ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು ಅದರಿಂದ ಶಿಕ್ಷಣದ ಮಟ್ಟಕ್ಕೆ ಅವನತಿ 
ಯೊದಗಿ ಪದವಿಗಳ ಪಾವಿತ್ರ) ಕಲುಷಿತವಾಗುವುದೆ:ದು ಬೊಬ್ಬೆ ಹಾಕಿದ್ದು ವು. ಆದರೆ 
ಹೊರಬಂದ ಪವವೀಧರರ ನಿಷ್ಪತ್ತಿಯ ಉನ್ನತಮಟ್ಟವನ್ನು ಅರಿತಾಗ ಅವರ ಟೀಕೆ ತಣ್ಣ 
ಗಾದುದಲ್ಲದೆ ನೂತನ ವಿಶ್ವವಿದ್ಯಾಲಯಕ್ಕೆ ವಿದ್ವಜ್ಜನರ ಮನ್ನಣೆ ದೊರಕು ವಂತಾಯಿತು. 

ಸಃ ಭಾರತದಲ್ಲಿ ಮುಕ್ತ ವಿಶ್ವವಿದಾ. ಹು. "ಇಂಗ್ಲೆ ೦ಡಿನಲ್ಲಿ ಮುಕ್ತ ವಿಶ್ವವಿದ್ಯಾಲಯಗಳ 
ಸ್ನಾಪನೆಗೆ ಕಾರಣವೆನಿಸಿದ್ದ ಸನ್ನಿ ವೇಶಗಳೆಲ್ಲ ಭಾರತದಲ್ಲೂ ಕಂಡುಬರುತ್ತಿವೆ. ವಿದ್ಯಾರ್ಥಿಗಳ 
ಹೆಚ ಛಳದಿಂದ ಸದ್ಯ ದಲ್ಲಿ ಅಸ್ತಿತ್ವ ದಲ್ಲಿರುವ ಎಲ್ಲ ವಿಶ್ವ ವಿದ್ಯಾ ಲಯಗಳಿಗೂ ಅಧಿಕ ಹೊರೆಯಾಗಿ 
ಆಡಳಿತದಲ್ಲಿ ಈತ ಕು ಂದಿರುವುದಲ್ಲದೆ. ಶಿಕ್ಷಣದ ಮಟ್ಟ ತಡೆ ಸಂಶೋಧನೆಗಳು ನಡೆಯಲು 
ಅವಕಾಶವಿಲ್ಲವಾಗಿದೆ. ಈ ಚೆಗೆ ಖಾಸಗಿ ವ್ಯಾಸಂಗ, ಸಂಜೆ ತರಗತಿ, ಅಂಚೆ ಶಿಕ್ಷಣಿ ಮುಂತಾದ 
ಪರ್ಯಾಯ ಸೌಲಭ್ಯಗಳು ಏರ್ಪಟ್ಟೆದ್ದರೂ, 'ಂಶ್ವ ವಿದ್ಯಾಲಯಗಳ ಪಗಿಸ್ಥಿತಿ ಉತ್ತ ಮಗೊಂಡಿಲ್ಲ. 
ಜೊತೆಗೆ ಸದ್ಯದಲ್ಲಿ ಆಸ್ರಿತ್ವ ಶ್ರವಲ್ಲಿರುವ. ಎಲ್ಲ ಸೌಲಭ್ಯ, Asa: ಕನಿಷ್ಠ ಶಿಕ್ಚ: ಣಾರ್ಹತೆಯನ್ನು ಕಡ್ಡಾಯ 
ಮಾಡಿವೆ. "೨ದಿಲ್ಲದವರು ಪ್ರವೇಶಾವಕಾಶ ಪಡೆಯ:ವಂತೆಯೇ ಇಲ್ಲ. ಎಂದರೆ, ಪ್ರೌಢ ೨್ರಢ 
ಶಾಲೆಯ ಶಿಕ್ಷಣ ಮುಗಿಸಿದವರು ಪದವೀಧರರಾಗುವ ಹವಣಿಕೆಯಿಂದ ಜೂನಿಯರ್‌ ಕಾಲೇಜು 
ಗಳಿಗೂ ಅನಂತರ ಪದವಿ ತರಗಳಿಗೂ ಸೇರಲು ಧಾವಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಶಿಕ್ಷಣಾ 
ರ್ಹತೆ ವಿಶ್ವ ವಿದ್ಯಾಲಯದ ಪ್ರವೇಶಕೆ ೬ ಕಡ್ಡಾ ಯ ಮಾಡಿರದಿದ್ದರೆ, ಇಷ್ಟು ಅಧಿಕ ಪ್ರಮಾಣದಲ್ಲಿ 


5 


೬೬ ಮಾನವಿಕ ಕರ್ಣಾಟಕ 


ಪ್ರವೇಶದ ಒತ್ತಡ ಏರುತ್ತಿರಲಿಲ್ಲ ಆದರೆ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಲ್ಲಿ ಆ 
ನಿಯಮವನ್ನು ಸಡಿಲಗೊಳಿಸುವುದು ಸೂಕ್ತವೆನಿಸದು. ಅಲ್ಲದೆ ಯುವಜನರು ಅಧಿಕ ಸಂಖ್ಯೆ 
ಯಲ್ಲಿ ಉನ್ನತ ಶಿಕ್ಷಣಕ್ಕೆ ನೇರವಾಗಿ ಧಾವಿಸುವುದರಿಂದ ರಾಷ್ಟ್ರದ ಔದ್ಯೋಗಿಕ ಮತ್ತು ಇನ್ನಿತರ 


ಕ್ಷೇತ್ರಗಳಿಗೆ ಅವರ ಸೇವೆ ಇಲ್ಲದಂತಾಗುತ್ತದೆ. ಜೊತೆಗೆ ಕನಿಷ್ಠ ಶಿಕ್ಷಣಾರ್ಹತೆ ಇರಲಿ, ಇಲ್ಲ, 


ದಿರಲಿ, ಬಯಸುವ ಎಲ್ಲರಿಗೂ ಉನ್ನತ ಶಿಕ್ಷಣ ಪಡೆಯುವ ಅವಕಾಶವನ್ನು ಕಲ್ಪಿಸುವುದರಿಂದ 
ರಾಷ ಸೈ ಘಟನೆಯಲ್ಲಿ ಉಲ್ಲೇಖವಾಗಿರುವ ಸಾಮಾಜಿಕ ನ್ಯಾಯವನ್ನೂ ಸಮಾನ ಶಿಕ್ಷಣ ಸೌಲಭ್ಯ 
ವನ್ನೂ ಎತ್ತಿಹಿಡಿದಂತಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಭಾರತದಲ್ಲೂ ಮುಕ್ತ ವಿಶ್ವ 
ವಿದ್ಯಾಲಯದ ಸ್ಥಾಪನೆ ಅಗತ್ಯವೇ ಆಗುತ್ತದೆ. 

ಇಂಗ್ಲೆಂಡಿನ ಮುಕ್ತ ವಿಶ್ವವಿದ್ಯಾಲಯ ಇಡೀ ಇಂಗ್ಲೆಂಡಿನ ಪ್ರಾದೇಶಿಕ ವ್ಯಾಪ್ತಿಯನ್ನು 
ಹೊಂದಿರುತ್ತದೆ. ಭಾರತದಲ್ಲೂ ಇಡೀ ರಾಷ ಕೈಲ್ಲ ಒಂದು ಮುಕ್ತ ವಿಶ್ವವಿದ್ಯಾಲಯವನ್ನು 
ಸ್ಥಾಪಿಸುವುದು ಸೂಕ್ತವೆಂದು ಕೆಲವರು ಭಾವಿಸಿರುವರು. ಇದು ಸ್ವಾಭಾವಿಕವೂ ಸುಲಭವೂ 
ಎಂದು ತೋರಿದರೂ ಬಗೆಬಗೆಯ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಮೊದಲನೆಯದಾಗಿ 
ಇಷ್ಟು ವಿಶಾಲ ಭೂಭಾಗದಲ್ಲಿ ಹಾಗೂ ಪ್ರಪಂಚದ ಕ್ಕಿ ಭಾಗ ಜನಸಂಖ್ಯೆಯುಳ್ಳ ಈ ರಾಷ್ಟ ದಲ್ಲಿ 


ಒಂದೇ ವಿಶ್ವವಿದ್ಯಾಲಯವಿದ್ದರೆ, ಅದರ ಆಡಳಿತಕೇಂದ್ರ ದೆಹಲಿಯಲ್ಲಿದ್ದರೆ ಕಾರ್ಯನಿರ್ವ 


ಹಣೆಯಲ್ಲಿ ದಕ್ಷತೆ ಕಡಮೆಯಾಗಬಹುದಲ್ಲದೆ, ವಿದ್ಯಾರ್ಥಿಗಳಿಗೆ ಸಂಪರ್ಕ ಹೊಂದಲು ತೀರ ಕಷ್ಟ 
ವಾಗುವುದು. ಕಾರ್ಯಕ್ರಮಗಳನ್ನು ಕ್ರಮವಾಗಿ ವ್ಯವಸ್ಥೆ ಗೊಳಿಸ: ವುದೂ ಕಷ ವಾಗುವುದು. 
ಬಹ. ದೂರಪ್ರದೇಶದ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಮೋಸ ಮಾಡಿ ಪದವಿ ಗಳಿಸಲು 
ಯತ್ನಿಸಬಹುದು. ಇಂಗ್ಲೆಂಡಿನಲ್ಲೇನೊ ವಿಸ್ತೀರ್ಣದಂತೆ ಜನಸಂಖ್ಯೆಯೂ ಅಷ್ಟಾಗಿ ಅಧಿಕ 
ವಾಗಿಲ್ಲವಾದ್ದರಿಂದ ಒಂದೇ ವಿಶ್ವವಿದ್ಯಾಲಯ ಸುಸೂತ್ರವಾಗಿ ಕಾರ್ಯನಿರ್ವಹಿಸಬಹುದು. 
ಭಾರತದಲ್ಲಿ ಅದು ಅಸಾಧ್ಯವಾದ್ದರಿಂದ ಪ್ರಾದೇಶಿಕ ಮುಕ್ತ ವಿಶ್ವವಿದ್ಯಾಲಯಗಳನ್ನು ಆರಂಭಿ 
ಸುವುದು ಸೂಕ್ತವೆಂದು ತೋರುತ್ತದೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಈ ನಾಲ್ಕು 
ಪ್ರದೇಶಗಳಲ್ಲಿ ನಾಲ್ಕು ಪ್ರಾದೇಶಿಕ ಮುಕ್ತ ವಿಶ್ವವಿದ್ಯಾಲಯಗಳನ್ನು ಏರ್ಪಡಿಸಿ ಅವುಗಳ 
ಪ್ರಾದೇಶಿಕ ವ್ಯಾಪ್ತಿಯನ್ನು ನಾಲ್ಕೆ ಅದು ರಾಜ್ಯಗಳನ್ನೊಳಗೊಂಡಂತೆ ನಿಷ್ಕರ್ಷಿಸಬಹುದು, 
ಮುಕ್ತವಿಶ್ವವಿದ್ಯಾಲಯ ಇಡೀ ರಾಷ್ಟ್ರಕ್ಕೆಲ್ಲ ಒಂದೇ ಇರಲಿ, ಪ್ರಾದೇಶಿಕವಾಗಿ ನಾಲ್ಕೇ 
ಇರಲಿ ಅದು ಯಾವೊಂದು ರಾಜ್ಯಕ್ಕೂ ಸೇರಿದ್ದಲ್ಲ, ಎಂದರೆ ಅದು ರಾಷ್ಟ್ರೀಯ ಸ್ವರೂಪವನ್ನು 
ತಾಳಿರುತ್ತದೆ. ಆದ್ದರಿಂದ ಅದಕ್ಕೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಸ್ವರೂಪವೂ ಅಂತಸ್ತು 
ನ ನಮಾನಗಳೂ ಇರುತ್ತವೆ. ಆದನ್ನು ಪಾರ್ಲಿಮೆಂಟಿನ ಶಾಸನವೊಂದರ ಮೂಲಕ 
ಸಂಘಟಿಸಬೇಕು. ಸದ್ಯದಲ್ಲಿರುವ ಆರು ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಜೊತೆಗೆ ಮುಕ್ತ 
ವಿಶ್ವವಿದ್ಯಾಲಯಗಳೂ ರಾಷ್ಟ್ರೀಯ ಪ್ರಾಮುಖ್ಯದ ವಿಶ್ವವಿದ್ಯಾಲಯಗಳಾಗುತ್ತವೆ. 


ಆಡಳಿತ ಮತ್ತು ವ್ಯವಸ್ಥೆ: ಇತರ ಕೇಂದ್ರೀಯ ವಿಶ್ವವಿದಾ $ಲಯಗಳಲ್ಲಿರುವಂತೆ ರಾಷ್ಟ್ರಾಧ್ಯ 
ಕ್ಷರು ಮುಕ್ತ ವಿಶ್ವವಿದ್ಯಾಲಯದ ವಿಸಿಟರ್‌ ಆಗಿರುತ್ತಾರೆ. ಅವರು ವಿಶ್ವವಿದ್ಯಾಲಯದ 
ಕುಲಪತಿಗಳನ್ನು ನೇಮಕಮಾಡುವರು. ಅವರು ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯ 
ನಿರ್ವಹಣಾಧಿಕಾರಿಗಳಾಗಿರುತ್ತಾರೆ. ದಿನನಿತ್ಯದ ಆಡಳಿತದಲ್ಲಿ ಅವರಿಗೆ ಸರ್ವಸ್ವಾತಂತ್ರ್ಯವಿರು 


Ri 5 ಕ 


ಮುಕ್ತ ವಿಶ್ವವಿದ್ಯಾಲಯ ೬೭ 


ತ್ತದೆ. ವಿಶ್ವವಿದ್ಯಾಲಯದ ಮೂಲಭೂತ ನೀತಿ ನಿರೂಪಣೆಗಾಗಿ ಸೆನೆಟ್‌ ಸಭೆಯಿರುತ್ತದೆ. 
ಅದು ವಿಶ್ವವಿದ್ಯಾಲಯದ ಪರಮಾಧಿಕಾರಮಂಡಲಿ. ಅದರಲ್ಲಿ ಆ ಪ್ರದೇಶದ ಬೇರೆ ಬೇರೆ ರಾಜ್ಯ 
ಗಳ ಸರ್ಕಾರಗಳ ಮತ್ತು ವಿಶ್ವವಿದ್ಮಾನಿಯಗಳ ಪ್ರತಿನಿಧಿಗಳೂ ಉದ್ಯೋಗ, ವಾಣಿಜ್ಯ, ಕಲೆ 
ಮುಂತಾದ ಕ್ಷೇತ್ರಗಳ ಪ್ಪ ಶ್ರತಿನಿಧಿಗಳೂ ಸ ವಿಶ್ವವಿದ್ಯಾಲಯದ ವಿವಿಧ ಕ್ಷೇತ್ರಗಳಿಂದ ಆರಿಸಿ 
ಬಂದ ಹಾಗೂ ನಾಮಕರಣ ಮಾಡಿದ ಪ್ರತಿನಿಧಿಗಳೂ ಇರುತ್ತಾರೆ. ಕುಲಪತಿಗಳು ಅದರ ಸಭೆ 
ಗಳಲ್ಲಿ ಅಧ್ಯಕ್ಷತೆ ವಹಿಸುತ್ತಾರೆ. ಅವರಿಗೆ ದಿನನಿತ್ಯದ ಕಾರ್ಯನಿರ್ವಹಣೆಯಲ್ಲಿ ಸಲಹೆ ನೀಡಲು 
ಸೆನೆಟ್‌ ಮತ್ತು ಅಕಾಡೆಮಿಕ್‌ ಕೌನ್ಸಿಲ್‌ಗಳಿಂದ ಆರಿಸಿದ ಪ್ರತಿನಿಧಿಗಳೂ ಕೆಲವು ನಾಮಕರಣ 
ಪ್ರತಿನಿಧಿಗಳೂ ಇರುವ ಸಿಂಡಿಕೇಟ್‌ ಅಥವಾ ಕಾರ್ಯನಿರ್ವಾಹಕ ಮಂಡಲಿಯೂ ಇರುತ್ತದೆ. 
ಶೈಕ್ಷಣಿಕ ವಿಷಯಗಳನ್ನು ಪರಿಶೀಲಿಸಿ ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳಲು ಮುಕ್ತ ಮತ್ತು 
ಹ ವಿಶ್ವವಿದ್ಯಾಲಯಗಳ ವಿದ್ವಜ್ಞನರನ್ನೆ €ಪ ಪ್ರಧಾನವಾಗಿ ಒಳಗೊಂಡ ಅಕೆಡೆಮಿಕ್‌ ಕೌನ್ಸಿಲ್‌ 
ಇರುತ್ತದೆ. bs ಜೊತೆಗೆ ವಿವಿಧ ಅಧ್ಯಯನ ವಿಷಯಗಳ ವಿದ್ಯಾ ಮಂಡಲಿಗಳೂ ಇರುತ್ತ 
ವಿಶ್ವವಿದ್ಯಾಲಯದ ಕುಲಸಚಿವರು, ದ ಸವ್ಯಾಧಿಕಾರಿಗಳು, ಪರೀ 'ಇದಿಕಾರಿಗಳು ವಿಶ ಸ 
ನದ ಶಾಸನದತ್ತ ಪ್ರಾಧಿಕಾರ ವರ್ಗದವರಾಗಿರುತ್ತಾರೆ. ಅವರಿಗೆ ತಕ್ಕ ಸಹಾಯಕ ಸಿಬ್ಬಂದಿ 

ಯಿರುತ್ತದೆ. ವಿಶ್ವವಿದ್ಯಾಲಯ ಕೈಗೊಳ್ಳುವ ಎಲ್ಲ ತೀರ್ಮಾನಗಳಿಗೂ ವಿಸಿಟರ್‌ರವರ ಅನು 
ಮೋದನೆ ಅಗತ್ಯವಾಗುತ್ತದೆ. ಸಾಮಾನ್ಯವಾಗಿ ಅವರು ಕಾರ್ಯಬಾಹುಳ್ಯದಿಂದ ಅದನ್ನೆಲ್ಲ 
ನಿರ್ವಹಿಸಲು ಅವಕಾಶವಿಲ್ಲವಾದರೆ ವಿಶ ವಿದ್ಯಾಲಯಕ್ಕೆ ಪ್ರೊ-ಛಾನ್ಸಲರನ್ನು ನೇವಃಕ ಮಾಡ 
ಬಹುದು. ವಿಶ್ವವಿದ್ಯಾಲಯದ ಆಡಳಿತ ವ್ಯವಸ್ಥೆಗೆ ಸ್ಥೂಲರೂಪದ ಹೆಗ್ಗೆ ರೆಗಳನ್ನು ಮಾತ್ರ 
ಸೂಚಿಸಿದೆ. ವಿಶ್ವ ವಿದ್ಯಾಲಯದ ಕಾನೂನಿನಲ್ಲಿ. ಅದಕ್ಕೆ ಸಂಬಂಧಿಸಿದ ವಿವರಗಳನ್ನು ಸೂಚಿಸಿರು 

ತ್ತದೆ. ತನ್ನ ಹಡತ ವ್ಯಾ ಪ್ರಿಯ ಪ್ರದೇಶದ ವಿವಿಧ ತೇವದ ಗಳಲ್ಲಿ ತನ್ನ ಕಾರ್ಯಕ ಕ್ರಮಗಳನ್ನು 
ವ್ಯ ವಸ್ಥೆ ಗೊಳಿಸಲು ಮುಕ್ಕ ವಿಶ್ವವಿದ್ಯಾ ಲಯ ಸ ಸ್ಲಿಳೀಯವಾಗಿ ಗೌರವ ಅಧ್ಯಾ ಪಕರನ್ನು ನೇಮಿಸಿ 
ಕೊಳ್ಳು *ವದರ ಜೊತೆಗೆ ಕೇಂದ ದಲ್ಲಿ ಕಂ ಪ್ರಾಧ್ಯಾಪಕರನ್ನು ವಿವಿಧ ವಿಷಯಗಳಲ್ಲಿ 
ನೇಮಕ ಮಾಡಿಕೊಳ್ಳಬೇಕಾಗುತ್ತ ದೆ. 


೫ ಶೆ ಗೈ ಕ್ಷಣಿಕ ಕಾರ್ಯಕ್ರಮಗಳು : ಮುಕ್ತ ವಿಶ್ವವಿದ್ಯಾ ಲಯ ಬಯಸುವವರಿಗೆಲ್ಲ ಪ್ರವೇಶಾ 
ವಕಾಶ ನೀಡಿದರೂ ವಿದ್ಯಾರ್ಥಿಗಳ ಶಿಕ್ಷಣನ ಗಂಣವಟ್ಟ ವನ್ನು ಕಾಪಾಡಿಕೊಂಡು ಬರಬೇಕಾಗಿರು 
ವುದರಿಂದ LEER ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಗೊಳಿಸಬೇಕಾಗುತ್ತದೆ. ಪತ್ರ 
ಮುಖೇನ ಶಿಕ್ಷಣ, ರೇಡಿಯೋ ಮತ್ತು ಟೆಲಿವಿಷನ್‌ ಪ್ರಸಾರ ಪ "ಪಾಠಗಳು ಮತ್ತು ವಸತಿ ಪಠ್ಯ 
ಕ್ರಮ (residential teaching) ಇವುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣಸೌಲಭ್ಯ 
ವನ್ನೊದಗಿಸಬೇಕು. ಅದಕ್ಕಾಗಿ ಈಗಾಗಲೆ ದೇಶದಲ್ಲಿ ಅಭಿವೃದ್ಧಿ ಹಂಗರ ಅಂಚೆ ಶಿಕ್ಷಣ 
ತಂತ್ರ ವನ್ನು ಬಳಸಿಕೊಳ್ಳಬೇಕು. ಆಡಳಿತ ವ್ಯಾಪ್ತಿಯ ಪ್ರದೇ ಶದ ಪ್ರಮುಖ ನಗರಗಳಲ್ಲಿ 
Ha ಶ್ರವಣಕೇಂದ್ರ ಗಳನ್ನು Bisa. ಟೆಲಿವಿಷನ್‌ ಪ್ರಸಾರ ಭಾರತದಲ್ಲಿ ಈಗ 
ತಾನೆ ಕ್ರಮಕ್ರಮವಾಗಿ ವಿಸ್ತ ರಿಸುತ್ತಿ ದೆ. ಅದರ ಸೌಲಭ್ಯ ಲಭಿಸಿರುವ ಕಡೆಗಳಲ್ಲಿ ದರ್ಶನಕೇಂದ್ರ 
ಗಳನ್ನು (viewing centre) ಸ್ಕಾ ಪಿಸಬೇಕು. ವಿಶ್ವವಿದ್ಯಾ ಲಯದ ಕೇಂದ್ರ ಕಾರ್ಯಾಲಯಕ್ಕೆ 


ಹತ್ತಿರವಿರುವ ಪ್ರಸಾರ ಕೇಂದ್ರದಿಂದ ದಕ್ಷ ಅಧ್ಯಾಪಕರಿಂದ ಪಾಠ ಪ್ರಸಾರವನ್ನು ಪೂರ್ವ 


೬೮ ಮಾನವಿಕ ಕರ್ಣಾಟಕ 


ಯೋಜಿತ ಕ್ರವಂದಂತೆ ಏರ್ಪಡಿಸಬೇಕು. ಆ ಕಾರ್ಯಕ್ರಮವನ್ನು ಮುಂಚಿತವಾಗಿ ವಿದ್ಯಾರ್ಥಿ 
ಗಳಿಗೆ ತಿಳಿಸಬೇಕು. ಬೇಸಗೆ ರಜದಲ್ಲೋ ಇತರ ದೀರ್ಫಾವಧಿ ರಜಾ ಕಾಲಗಳಲ್ಲೊ ಪ್ರಮು 
ನಗರಗಳಲ್ಲಿ ವಿವಿಧ ವಿಷಯಗಳ ಮೇಲೆ ಉಪನ್ಯಾಸಮಾಲೆ ಏರ್ಪಡಿಸಬೇಕು. ಬರುವ ವಿದ್ಯಾರ್ಥಿ 
ಗಳಿಗೆ ಊಟ ವಸತಿಗಳಿಗೆ ಏರ್ಪಡಿಸಬೇಕಾಗುತ್ತದೆ. ಆಯಾ ಕೇಂದ್ರಗಳಲ್ಲಿ ಸ್ಪಳೀಯ ಅಧ್ಯಾಪಕರ 
ಸಹಾಯ ಸಹಕಾರಗಳಿಂದ ಉಪನ್ಯಾಸಮಾಲೆಯನ್ನ್ನ ಏರ್ಪಡಿಸುವುದಾದರೂ ವಿಶ್ವವಿದ್ಯಾಲಯದ 
ಆಯಾ ವಿಭಾಗದ ಪ್ರಾಧ್ಯಾಪಕರು ಮಾರ್ಗದರ್ಶನ ನೀಡಬೇಕು. 

ಪರೀಕ್ಷಾ ವ್ಯವಸ್ಥೆ : ಬೇಡಿ ಬರುವವರಿಗೆಲ್ಲ ಪ್ರವೇಶಾವಕಾಶ ನೀಡಿದರೂ ಮುಕ್ತ 
ವಿಶ್ವವಿದ್ಯಾಲಯ ಕಟ್ಟುನಿಟ್ಟಿನ ಪರೀಕ್ಷಾ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ಸಿಮೆಸ್ಟರ್‌ 
ಪದ್ಧ ತಿಯನ್ನು ಅನುಸರಿಸಿ ಆಯಾ ಅರ್ಥವರ್ಷದ ಪಾಠಪ್ರವಚನಗಳನ್ನು ಆಂದಿಗಂದಿಗೆ 
ಪರೀಕ್ಷಿಸುತ್ತ ಹೋಗಬಹುದು. ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ 
ಹಂಚಿಕೆ ಹಾಕಿಕೊಟ್ಟು ಒರೆದು ಬಂದ ಪ್ರಬಂಧಾದಿಗಳನ್ನು ಪರೀಕ್ಷಿಸಿ ಆಂತರಿಕ ಮೌಲ್ಯಮಾಪನ 
ಮಾಡಿ ಬಂದ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಫಲಿತಾಂಶವನ್ನು ನಿರ್ಧರಿಸುವುದು 
ಒಳ್ಳೆಯದು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಆಯಾ ಕ್ಷೇತ್ರ 
ದಲ್ಲಿರುವ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳ ಅಧ್ಯಾಪಕವರ್ಗದವರ ಸಹಾಯವನ್ನು 
ಅಗತ್ಯವಾಗಿ ಪಡೆದುಕೊಳ್ಳಬೇಕು. ಆ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟವನ್ನು 
ಕಾಯ್ದುಕೊಳ್ಳಲು ಅವಕಾಶವಾಗುತ್ತದೆ. ಸಿಮೆಸ್ಟರ್‌ ಪರೀಕ್ಷೆ ನಡೆಸಲು ಆಯಾ ಪ್ರದೇಶದ 
ಪ್ರಮುಖ ಸ್ಥಳಗಳಲ್ಲಿ ಪರೀಕ್ಲಾಕೇಂದ್ರಗಳನ್ನು ಏರ್ಪಡಿಸಬೇಕು. 

ಆರ್ಥಿಕ ವ್ಯವಸ್ಥೆ : ಮುಕ್ತ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಪ್ರಾಮುಖ್ಯದ ಶಿಕ್ಷಣ 
ಸಂಸ್ಥೆಯಾದ್ದರಿಂದ ಅದು ತನ್ನೆಲ್ಲ ವೆಚ್ಚಕ್ಕೆ ಕೇಂದ್ರಸರ್ಕಾರದ ಬೊಕ್ಕಸದಿಂದ ಯಂ.ಜಿ.ಸಿ.ಯ 
ಮೂಲಕ ಪಡೆಮಕೊಳ್ಳಬೇಕಾಗುತ್ತದೆ. ಆಯಾ ರುಜ್ಯಗಳಲ್ಲಿ ಏರ್ಪಡಿಸುವ ವಸತಿ ಉಪನ್ಯಾಸ 
ಮಾಲೆಗಳಿಗೆ ಬೇಕಾಗುವಷ್ಟು ಹಣವನ್ನು ಆಯಾ ರಾಜ್ಯ ಸರ್ಕಾರದಿಂದ ಪಡೆದುಕೊಳ್ಳಬಹುದು. 
ಇವುಗಳ ಜೊತೆಗೆ ವಿದ್ಯಾರ್ಥಿಗಳಿಂದ ಶುಲ್ಕದ ರೂಪದಲ್ಲೂ ದಾನಗಳಿಂದಲೂ ದತ್ತಿ ಪುದು 
ವಟ್ಟುಗಳ ರೂಪದಲ್ಲೂ ಹಣ ಒದಗುತ್ತದೆ. 


ಅಂಚೆ ಶಿಕ್ಷಣ ಮತ್ತು ಮುಕ್ತ ವಿಶ್ವವಿದ್ಯಾಲಯ : ಅಂಚೆ ಶಿಕ್ಷಣದಲ್ಲಿ ಸಾಂಪ್ರದಾಯಿಕ 
ವಿಶ್ವವಿದ್ಯಾಲಯ ನಿಷ್ಕರ್ಷಿಸಿರುವ ಎಲ್ಲಾ ಪ್ರವೇಶ ನಿಯಮಗಳನ್ನು ಅನುಸರಿಸಲಾಗುತ್ತಿದೆ. 
ವಿದ್ಯಾರ್ಥಿ ಪಡೆದಿರುವ ಸಾಂಪ್ರದಾಯಿಕ ಶಿಕ್ಷಣಾರ್ಹತೆ, ಅವನು ಪಿಯುಸಿ ತರಗತಿಯಲ್ಲಿ 
ವ್ಯಾಸಂಗಕ್ಕೆ ಆರಿಸಿಕೊಂಡಿದ್ದ ಸಂಬಂಧಿ ಅಥವಾ ಸಜಾತೀಯ (cognate) ವಿಷಯ ಈ ಅಂಶ 
ಗಳನ್ನು  ಆಧಾರಮಾಡಿಕೊಂಡೇ ಪ್ರವೇಶಾವಕಾಶ ನೀಡುವುದು. ಆದರೆ ವಿದ್ಯಾರ್ಥಿಗಳಿಗೆ 
ಹಾಜರಾತಿಯಲ್ಲಿ ಮಾತ್ರ ವಿನಾಯಿತಿ ನೀಡಿರುತ್ತದೆ. ಮುಕ್ತ ವಿಶ್ವವಿದ್ಯಾಲಯದಲ್ಲಾದರೆ 
ಸಾಂಪ್ರದಾಯಿಕ ಶಿಕ್ಷಣಾರ್ಹತೆ ಮತ್ತು ಹಾಜರಾತಿ ಎರಡಕ್ಕೂ ವಿನಾಯಿತಿ ಇರುತ್ತದೆ. 
ಇವೆರಡೂ ವ್ಯವಸ್ಥೆಗಳ ಕಾರ್ಯಕ್ರಮಗಳಲ್ಲೂ ಸಾಮ್ಯವಿರುತ್ತದೆ. ಅಂಚೆ ಮತ್ತು ತೆರಪಿನ 
ಶಿಕ್ಷಣ ವ್ಯವಸ್ಥೆಯಲ್ಲೂ ವಸತಿ ಉಪನ್ಯಾಸಮಾಲೆಗೆ ಬದಲಾಗಿ ಸಂಪರ್ಕ ಕಾರ್ಯಕ್ರಮದ 
(contact programme) ವ್ಯವಸ್ಥೆಯಿರುತ್ತದೆ. ಅಗತ್ಯವೆನಿಸಿದರೆ ಅದೂ ಪ್ರಸಾರ ಪಾಠ 


| 
| 


[4 


ಮುಕ್ತ ವಿಶ್ವವಿದ್ಯಾಲಯ ೬೯ 


ಗಳನ್ನು ಕೈಗೊಳ್ಳಬಹುದು. ವಿದ್ಯಾರ್ಥಿಗಳು ತೆರಬೇಕಾದ ಶುಲ್ಕದ ಪ್ರಮಾಣದಲ್ಲೂ ಪರೀಕ್ಷಾ 
ವ್ಯವಸ್ಥೆಯಲ್ಲೂ ಸಾಮ್ಯವಿರುತ್ತದೆ. ಎಂದರೆ ಅಂಚೆ ಮತ್ತು ತೆರಪಿನ ಶಿಕ್ಷಣಕ್ಕೂ ಮುಕ್ತ 
ವಿಶ್ವವಿವ್ಯಾಲಯಕ್ಕೂ ಅಷ್ಟೇನೂ ವ್ಯತ್ಯಾಸವಿಲ್ಲ. 


ಮೈಸೂರಿನಲ್ಲಿ ಪೂ ದೇಶಿಕ ಮುಕ್ತ ವಿಶ್ವವಿದ್ಯಾಲಯ : ಹೊಸದಾಗಿ ಒಂದು ಮುಕ್ತ 
ವಿಶ್ವವಿದ್ಯಾಲಯವನ್ನು ಆರಂಭಿಸಬೇಕೆಂದು ಆಲೋಚಿಸಿದ ಮೇಲೆ ಅದು ಸಂಘಟಿಸಿ ಅಸ್ತಿತ್ವಕ್ಕೆ 
ಬರಬೇಕಾದರೆ ಹಲವಾರು ವರ್ಷಗಳೇ ಬೇಕಾಗುತ್ತವೆ. ಅನಂತರ ಅದು ತನ್ನ ಕಾರ್ಯಕ್ರಮ 
ಗಳನ್ನು ರೂಪಿಸಿ ವ್ಯವಸ್ಥೆಗೊಳಿಸಿ ವಿದ್ಯುರ್ಥಿಗಳಿಗೆ ಪ್ರವೇಶಾವಕಾಶ ನೀಡಲು ಮತ್ತೆ ಹಲವು 
ವರ್ಷಗಳು ಬೇಕಾಗುತ್ತವೆ. ಈ ವಿಳಂಬವನ್ನು ತಪ್ಪಿಸಲು ಸನ್ಯದಲ್ಲಿ ಅಸ್ತಿತ್ವದಲ್ಲಿರುವ ಅಂಚೆ 
ಮತ್ತು ತೆರಪಿನ ಶಿಕ್ಷಣ ವಿಭಾಗವನ್ನು ಮುಕ್ತ ವಿಶ್ವವಿವ್ಯುಲಯವಾಗಿ ಪರಿವರ್ತಿಸುವುದು 
ಬಹಳ ಸುಲಭ. ಮುಕ್ತ ವಿಶ್ವವಿದ್ಯಾಲಯಕ್ಕೆ ಅವನ್ನು ಮೂಲಕೇಂದ್ರವನ್ನುಗಿ ಮಾಡಿಕೊಂಡು 
ಇನ್ನುಳಿದ ಅಗತ್ಯ ವ್ಯ ವಸ್ಥೆ ಯನ್ನು ಹಿಲ್ಲಿರತಕ್ಕ ಬಬ್ಬ ದಿಯ ಸಹುಯದಿಂದ ಅತ್ಯಲ್ಪ ಕಾಲದಲ್ಲಿ 
ರಜತ ಯಾರ ವಿಕಂಬನೂ Ee ನೂತನ ವ್ಯ ವಸ್ಥೆ ಯನ್ನು ಅನುಷ್ಠು ನಕ್ಕೆ ತರ 
ಬಹುದು. 
ಸದ್ಯದಲ್ಲಿ ಮೈಸೂರು ವಿಶ್ವವಿದ್ಯಾ ನಿಲಯ ನಡೆಸುತ್ತಿರುವ ಅುಚೆ ಮತ್ತು ತೆರಪಿನ ಶಿಕ್ಷಣ 
ಇಡೀ ಭರತ ಖಂಡದಲ್ಲಿ ಕಸ್ಯ ವಸ್ತಿ ಈ ರೀತಿಯಲ್ಲಿ ನಡೆಯುತ್ತಿರುವುದೆಂಬ ಖ್ಯೂ ತಿಯನ್ನು 
ಪಡೆದಿದ್ದು ಜನಪ್ರಿಯತೆಯನ್ನು "9ಸರುವುದರ ಜೊತೆಗೆ : ಆ ರೀತಿಯ ಶಿಕ್ಷಣ ಯಶಸ್ಸ ನ್ನು 
ಸುಧಿಸಬಲ್ಲದೆದು. ತೋರಿಸಿಕೊಟ್ಟು ತನ್ನ ಆಸ್ತಿತ್ವವನ್ನು ಸಾರ್ಥ ಕಗೊಳಿಸಿಕೊಂಡಿದೆ. ಆದ್ದ 
ರಿಂದ ದಕ್ಷಿಣದ ಪ್ರಾದೇಶಿಕ ಮುಕ್ತ ವಿಶ್ವವಿದು ಲಯವನ್ನು ಇಲ್ಲಿ ಸ್ಥಾಪಿಸುವುದು 
ಸೂಕ್ತವೂ ಸುಲಭವೂ ಆನ ಕಾರ್ಯವೆದು ಸೋಕುವ ಸದ್ಯದಲ್ಲಿ ಅಸ್ತಿತ್ವದಲ್ಲಿರುವ 
ಮೈಸೂರು ವಿಶ್ವವಿದ್ಯಾ ಲಯದ ಅಂಚೆ ಮತ್ತು ತೆರಪಿನ ಶಿಕ್ಷಣ ವಿಭಾಗವನ್ನು ಜಗ ವಿಶ್ವ 
ವಿದ್ಯಾ KEE ಚಲತಿಗಸಲು 1) ಪಾರ್ನಿಮೆಂಟು (ಅಥವಾ ರಾಜ ವಿಧಾನಸಭೆ ?) ಹಿ 
ಸಹಿ ಮೂಲಕ ನೂತನ ವಿಶ್ವವಿದ್ಯಾ ಲಯವನ್ನು ಸಂಘಟಿರಬೇ ಕ್ತ 2) ವಿದಾ ್ಯರ್ಥಿಗಳಿಗೆ 
ಹಾಜರಾತಿಯಂತೆ ES ಶಿಕ್ಷಣಾರ್ಹತೆಯಲ್ಲೂ ವಿನಾಯಿತಿ ನೀಡಬೇಕು. ಮೇಲೆ 
ಸೂಚಿಸಿರುವಂತೆ ಸೆಕೆಟ', ಸಿಂಡಿಕೇಟ್‌, ಅಕೆಡೆಮಿಕ್‌ ಕೌನ್ಸಿಲ್‌ ಮುಂತಾದವನ್ನು ಶಾಸನದ ರೀತಿ 
ರಚಿಸಿ ಸದ್ಯದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬ ೦ದಿಯನ್ನು ನೂತನ ವಿಶ್ವವಿದ್ಯಾ ಲಯದ ಸಿಬ್ಬಂದಿ 
ಯಾಗಿ ಪಂವರ್ತಿಸಿಕೊಳ್ಳಿದೇ ಕು. . ಮೇಲೆ ಸೂಚಿಸಿದ ಸೌಲಭ್ಯ ಗಳ ಣೆ ಷ್ಟಿ ಯಿಂದ ಭಾರತದಲ್ಲಿ 
ದಕ್ಷಿಣದ ಪ್ರಾದೇಶಿಕ ಎಶ್ವ ವಿದ್ಯ ಲಯ ಮೈ ಸೂರಿನಲ್ಲಿ *ಕುರತಾರರ ಅದು ಭಾರತದ 
ಪ್ರಪ್ರಥಮ ಮುಕ್ತ ವಿಶ್ವವಿನ್ಯಾ ಲಹವೂ ಪ ್ರಪಚದ ಎರಸನೆಯ ಮುಕ್ತ ವಿಶ್ವವಿದ್ಯಾ ಲಯವೂ 
ಆಗಬಹುದಾದ ಕೀರ್ತಿ F ಬತತ)ವಖರಿಕ ದೆ. ` ಈಚೆಗೆ ಇದು 25 ವರ್ಷ ತುಂಬಿದವರು 
ಪ್ರಥಮ ಪದವಿಗೂ 30 'ವರ್ಷ ತುಂಬಿದವು ಸ್ನ ತಕೋತ್ತರ ಪದವಿಗೂ ಕೂಡಲು (ಕೆಲವು 
ವಿಷಯಗಳಲ್ಲಿ ಮಾತ್ರ) ಯಾವ ವಿದ್ಯ ರ್ಹತೆಯಿಲ್ಲವವರಿಗೂ ಅವಕಾಶ ನೀಡಿ ಆ ಮುಖವಾಗಿ 


ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. 
ಟೀಕೆಗಳು ಮತ್ತು ಸಮಾಧಾನ : ಮುಕ್ತ ವಿಶ್ವವಿದ್ಯಿಲಯುನ ಬಗ್ಗೆ ಸಂಪ್ರದಾಯ 


೭೦ ಮಾನವಿಕ ಕರ್ಣಾಟಕ 


ಬದ್ಧ ಕ್ಷೇತ್ರಗಳಿಂದ ಬಗೆಬಗೆಯ ಟೀಕೆಗಳು ಬರುತ್ತಿವೆ. ಅವುಗಳಲ್ಲಿ ಪ್ರಧಾನವಾದವನ್ನು ಇಲ್ಲಿ 
ಪರಿಶೀಲಿಸಬೇಕಾಗಿದೆ. 

ಭಾರತದಲ್ಲಿ ಈಗಾಗಲೇ ಉನ್ನತ ಶಿಕ್ಷಣಕ್ಕೆ ಬೇಕಾದ ಹಾಗೆ ಸೌಲಭ್ಯವಿದ್ದು ವರ್ಷಂಪ್ರತಿ 
ಲಕ್ಷಗಟ್ಟಲೆ ಪದವೀಧರರು ಹೊರಬರುವಂತಾಗಿ ಆಗಲೆ ಉತ್ಕಟ ಸ್ಥಿ ತಿಯನ್ನು ಮುಟ್ಟಿರುವ 
ನಿರುದ್ಯೋಗ ಸಮಸ್ಯೆ ಮುಕ್ತ ವಿಶ್ವವಿದ್ಯಾಲಯದ ಆರಂಭದಿಂದ ಇನ್ನೂ ಉಲ್ಬ ಣಗೊಳ್ಳು 
ದೆಂಬುದು ಒಂದು ಟೀಕೆ. ನಿಜ, ಹಡ ಪದವೀಧರರ ಸಂಖ್ಯೆಯೇನೋ ಲ. 
ಆದರೆ ಮುಕ್ತವಿಶ್ವವಿದ್ಯಾಲಯಕ್ಕೆ ಸೇರತಕ್ಕವರೆಲ್ಲ ಆಗಲೆ ಉದ್ಯೋಗನಿರತವಾಗಿರ:ವ ವಯಸ ರು. 
ಅವರು ಪದವಿಗಳನ್ನು ಪಡೆದರೂ ತಮ್ಮ ಉದ್ಯೋಗದಲ್ಲಿ ಉನ್ನತಿಗಾಗಿ ಪ್ರಯತ್ನಿಸಬಹುದು. 
ಆದರೆ ಅವರು ಶಿಕ್ಷಣ ಪಡೆಯುವುದರಿಂದ ನಿರುದ್ಯೋಗ ಸಮಸ್ಯೆ ಅಷೆ ಶೀ ನೂ ಹೆಚ್ಚಲಾರದು. 
ಜೊತೆಗೆ ಅವರಲ್ಲನೇಕರು ಕೇವಲ ಪದವಿಗಾಗಿ ಜ್ಞಾನಾರ್ಜನೆ ಮಾಡತಕ ವರಾಗಿದ್ದು ಉದ್ಯೋ 
ಗಾಕಾಂಕ್ಷಿಗಳಾಗಿರುವುದಿಲ್ಲ. ತಾವು ಖಾಸಗಿಯಾಗಿ ವ್ಯಾಸಂಗ ಮಾಡಿ ಪಾಂಡಿತ್ಯ ಸಾಧಿಸಿರುವ 
ಸಾಹಸದ ಕುರುಹಿಗಾಗಿ ಪದವಿ ಪಡೆಯುವವರೂ ಇರುತ್ತಾರೆ. 

ಎರಡನೆಯದಾಗಿ ಗುರುಗಳ ಆದರ್ಶದ ಪ್ರಭಾವ ಶಿಷ್ಯರ ಜೀವನದ ಮೇಲೆ ಸತ್ರರಿಣಾಮ 
ಮೂಡಿಸುವುದು ಶಿಕ್ಷಣದಿಂದ ಸಾಧನೆಯಾಗಬೇಕಾದ ಒಂದು ಪ ಗಧಾನ ಅಂಶವಾಗಿದ್ದು ಮುಕ್ತ 
ವಿಶ್ವವಿದ್ಯಾಲಯದಲ್ಲಿ ಆ ಸತ್ಪರಿಣಾಮಕ್ಕೆ ಅವಕಾಶವೇ ಇಲ್ಲವಾಗಿ ಅದಷ್ಟರಮಟ್ಟಿ ಹಗೆ ಅದು 
ಒದಗಿಸಬಹುದಾದ ಶಿಕ್ಷಣ ಸೌಲಭ್ಯ ವೈಫಲ್ಯಕ್ಕೆ ಎಡೆಗೊಡುವುದೆಂಬುದು ಮತ್ತೊಂದು ಟೀಕೆ. 
ಈ ಟೀಕೆ ಅಂಚೆ ಮತ್ತು ತೆರಪಿನ ಶಿಕ್ಷಣಕ್ಕೂ ಅನ್ವಯಿಸುವುದಲ್ಲವೆ ? ಸಾಂಪ್ರದಾಯಿಕ ವಿಶ್ವ 
ವಿದ್ಯಾಲಯದಲ್ಲಿ ವ ಉದ್ದೇಶ ಎಷ್ಟರಮಟ್ಟಿಗೆ ಸಾಧನೆಯಾಗುತ್ತಿದೆಯೆಂದು ಅಂಥವರು 
ಆಲೋಚಿಸಲಿ, ಗುರುಗಳು ಆದರ್ಶದ ವ್ಯಕ್ತಿಗಳಾದರೇನೋ ಆ ಪರಿಣಾಮ ವಿಹಿತವಾಗಿರ 
ಬಹ:ದು. ಹಾಗಿಲ್ಲದಾಗ ಆಗಬಹುದಾದ ಪರಿಣಾಮ ಅನರ್ಥಕ್ಕೆ ಎಡೆಗೊಡುವುದಿಲ್ಲವೆ ? 
ಮೇಲಾಗಿ ಅವರ ಆದರ್ಶದ ಪ್ರಭಾವ ಎಳೆಯ ಮಕ್ಕಳ ಮೇಲೆ ಪರಿಣಾಮಕಾರಿಯಾಗುವ 
ಮಟ್ಟಿಗೆ ವಯಸ್ಕರ ಮೇಲೆ ಆಗಲಾರದು. ಅವರು ಅಂದಿಗಾಗಲೆ ತಮ್ಮ ಜೀವನವನ್ನು 
ನಿರ್ದಿಷ್ಟ ಮುಂಬಿನಲ್ಲಿ ರೂಪಿಸಿಕೊಂಡಿದ್ದು ನೂತನ ಆದರ್ಶಗಳನ್ನು ಅಷ್ಟಾ ಗಿ ಹುಡುಕಹೋಗಲು 
ಪ್ರಯತ್ನಿಸುತ್ತಿರಲಾರರು. ಅಲ್ಲದೆ ಮುಕ್ತ ವಿಶ್ವ ವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಅಧ್ಯಾಪಕರನ್ನು 
ಡುವ ಅವಕಾಶ ಇಲ್ಲದೇ ಇಲ್ಲ. ಸತ ಉಪನ್ಯಾಸಮಾಲೆಯಲ್ಲಿ ಆ ಅವ ಇದೆ. 
ಟೆಲಿವಿಷನ್‌ ಪಾಠದಲ್ಲಿ ಅಧ್ಯಾಪಕರನ್ನು ನೋಡಬಹುದು. ರೇಡಿಯೋ ಪಾಠಗಳಲ್ಲಿ ಅವರ 
ಧ್ವನಿಯನ್ನು ಕೇಳಬಹುದು. ಆದ್ದರಿಂದ ಈ ಟೀಕೆ ಅಷ್ಟೆ €ನೂ ಸಾಧುವೆನಿಸಲಾರದು. 

ಮೂರನೆಯದಾಗಿ, ಸಾಮಾಜಿಕ ನ್ಯಾಯ್ಕ ಸಮಾಃ ಸೌಲಭ್ಯ ಮುಂತಾದ ತತ್ವ ದೃಷ್ಠಿ ಯ 
ಹೆಸರಿನಲ್ಲಿ ದಾರಿಯಲ್ಲಿ ಹೋಗುವ ದಾಸಯ್ಯಗಳಿಗೆಲ್ಲ ಪದವೀ ತರಗತಿಗೆ ಸೇರಲು ಅವಕ 
ಶಿಕ್ಷಣದ ಗುಣಮ ಟದ ಪಾಡೇನು? ond ಬೆಲೆಯೇನು ? ಎಂಬುದು ಮತ್ತೊಂದು 
ಟೀಕೆ. ನಿಜ, ಹಾಗಾಗಬಾರದು. ಆದರೆ ಹಾಗಾಗು ವುದೆಂದು ಹೇಗೆ ಹೇಳುವುದು ? ಇಂಗ್ಲೆಂಡಿ 
ನಲ್ಲೂ ಮುಕ್ತ ಎಶ್ವವಿದ್ಯಾಲಯದ ಬಗ್ಗೆ ಈ ಟೀಕೆ ಮಾಡಲಾಗಿತ್ತು ; ಅಂಚಿ ಮತ್ತು ತೆರಪಿನ 
ಶಿಕ್ಷಣದ ಬಗ್ಗೆ ಯೂ ನಮ್ಮ ದೇಶದಲ್ಲಿ ಇದೇ ಟೀ ಕೆಯನ್ನು ಎನು ಮಾಡಲಾಗಿತ್ತು. 


| 
| 


ಮುಳೆ ವಿಶ ವಿದ್ಯಾಲಯ ೭೧ 


ಅದರೆ ಇವೆರಡು ಸಂದರ್ಭಗಳೂ ಆ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಬರೆದಿದ್ದ ಉತ್ತರಗಳು ಅಂಥ 
ಭೀತಿಗೆ ಅವಕಾಶವಿಲ್ಲವೆಂಬುದನ್ನು ಸ್ಪಷ್ಠ ಕೈ ಪಡಿಸಿವೆ. ಗುಣಮಟ್ಟವನ್ನು ಕಾಪಾಡಿಕೊಂಡು 
ಬರುವ ಹೊಣೆಗಾರಿಕೆಯನ್ನು ಹೊರುವುದಕ್ಕಾಗಿಯೆ ಮುಕ್ತ ವಿಶ್ವವಿದ್ಯಾಲಯದ ವಿದ್ಯ ೫ನ್ಮಂಡಲಿ 
ಗಳಲ್ಲೂ ಪರೀಕ್ಷಾಮಂಡಲಿಗಳಲ್ಲೂ ಮೌಲ್ಯಮಾಪನದಲ್ಲೂ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯದ 
ಪ್ರತಿನಿಧಿಗಳನ್ನು ಸೇರಿಸಿಕೊಂಡಿರುತ್ತದೆ, 


ಕೊನೆಯದಾಗಿ, ಎಲ್ಲ ರೀತಿಯ ಪ್ರವೇಶಾವಶ್ಯಕತೆಗಳನ್ನೂ ತೆಗೆದುಹಾಕಿ ಮುಕ್ತ ವಿಶ್ವ 
ವಿಧ್ಯಾಲಯ ಸದ್ಯದಲ್ಲಿ ಅಸ್ತಿತ್ವದಲ್ಲಿರುವ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಿಗೆ ಪ್ರತಿಸ್ಪರ್ಧಿ 
ಯಾಗಿ ಪರಿಣಮಿಸಿ ಅವುಗಳ ಅವನತಿಗೆ ಕಾರಣವಾಗಬಹುದೆಂಬುದು ಮಗದೊಂದು ಟೀಕೆ. 
ಸದ್ಯದಲ್ಲಿ ಪ್ರವೇಶಾವಕಾಶಕಾ ಗಿ ನೂಕುನುಗ್ಗ ಲನ ಸನುಭವಿಸುತ್ತಿ ರಾವ ಆ ವಿಶ್ವವಿದ್ಯಾಲಯ 
ಗಳಲ್ಲಿ ಮುಕ್ತವಿಶ್ವವಿದ್ಯಾಲಯದ ಸ್ಥಾಪನೆಯಿಂದ ಪ್ರವೇಶದ ಒತ್ತಡ ಸ್ವಲ್ಪಮಟ್ಟಿ ಗಾದರೂ 
ಕಡಮೆಯಾಗುತ್ತದೆ. ಅದರಿಂದ ಅಲ್ಲಿನ ಶಿಕ್ಷಣ ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರು 
ವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ನೆಲಸುವಂತೆ ಮಾಡುವುದು ಸಾಧ್ಯವಾಗುತ್ತದೆ. ಜೊತೆಗೆ 
ವಿಶ್ವವಿದ್ಯಾಲಯದ ಆಡಳಿತ ದಕ್ಷತೆಯೂ ಹೆಚ್ಚುತ್ತದೆ. ಎಂದರೆ ಮುಕ್ತವಿಶ್ವವಿದ್ಯಾಲಯ 
ಸಾಂಪ್ರದಾಯಿಕ ವಿಶ ವಿದ್ಯಾಲಯಗಳಿಗೆ ಪ್ರತಿಸ್ಪರ್ಧಿಯಾಗುವುದರ ಬದಲು ಅವುಗಳನ್ನು 
ಕೊರೆದು ತಿನ್ನುತ್ತಿರುವ ಹಲವು ಉತ್ಕಟ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 

ಒಟ್ಟಿನಲ್ಲಿ ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ಬರುತ್ತಿರುವ ಟೀಕೆಗಳು ಮೊದಲ 
ನೋಟಕ್ಕೆ ವಾಸ್ತವವೆಂದು ತೋರಬಹುದಾದರೂ ಸೂಕ್ಷ್ಮವಾಗಿ ಆಲೋಚಿಸಿದುಗ ಆ ಯೋಜನೆ 
ಯನ್ನು ಕೈಬಿಡಬೇಕಾಗುವಷ್ಟು ಸತ್ಕಾಂಶದಿ೨ದ ಕೂಡಿಲ್ಲವೆಂಬ ಅಂಶ ಸ್ಪಷ್ಠ ಕ್ಸೈಪಡುತ್ತದೆ. 


ಉಪಸಂಹಾರ : ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯ ಇಂಗ್ಲೆಂಡು ಮುಕ್ತ ವಿಶ್ವ 
ವಿದ್ಯಾಲಯವನ್ನು ಆರಂಭಿಸಿದಂದಿನಿಂದ ಭಾರತದಲ್ಲೂ ಆರಂಭಿಸುವ ಆಲೋಚನೆಯನ್ನು 
ಮಾಡುತ್ತಲೇ ಇದೆ. ಅಂದಿಗಂದಿಗೆ ಆ ಬಗ್ಗೆ ಆಶಾಭಾವನೆಯನ್ನೂ ವ್ಯಕ್ತಪಡಿಸುತ್ತ 
“ಬಂದಿದೆ. ಅದರ ದೃಷ್ಟಿಯಲ್ಲಿ ಅಖಂಡ ಭಾರತಕ್ಕೆಲ್ಲ ಒಂದು ಮುಕ್ತ ವಿಶ್ವವಿದ್ಯಾಲಯವನ್ನು 
ಆರಂಭಿಸುವ ಆಲೋಚನೆ ಇದೆ. ದೇಶಾದ್ಯಂತ ಟೆಲಿವಿಷನ್‌ ಮತ್ತು ರೇಡಿಯೋ ಕೇಂದ್ರಗಳ 
ವ್ಯವಸ್ಥೆ, ವಸತಿ ಉಪನ್ಯಾಸ ಮಾಲೆಗಳ ವ್ಯವಸ್ಥೆ, ಪ್ರಧ್ಯಾಪಕರ ಮತ್ತು ಇತರ ಸಿಬ್ಬಂದಿಯ 
ನೇಮಕ ಇವೆಲ್ಲ ಅಗಾಧ ಪ್ರಮಾಣದ ಧನವ್ಯಯಕ್ಕೆ ಅವಕಾಶವಾಗುವುದರಲ್ಲಿ ಅನುಮಾನವಿಲ್ಲ. 
ಈ ಅನಿವಾರ್ಯದಿಂದಲೋ ಏನೊ ಆ ಕಾರ್ಯ ಇನ್ನೂ ಫಲಿಸದಾಗಿದೆ. ಇದರೆ ಮುಕ್ತ 
ವಿಶ್ವ ವಿದ್ಯಾಲಯಗಳನ್ನು ಪ್ರಾದೇಶಿಕವಾಗಿ ಆರಂಭಿಸಿ ಸದ್ಯದಲ್ಲಿ ಅಸ್ತಿತ್ವದಲ್ಲಿರುವ ಅಂಚೆ 
ಶಿಕ್ಷಣ ವಿಭಾಗವನ್ನೆ ಅದರ ಕೇಂದ್ರವನ್ನಾಗಿ ಮಾಡಿಕೊಂಡರೆ ಆ ಕಾರ್ಯ ಶೀಘ್ರವಾಗಿ ಆಗುವು 


ದಲ್ಲದೆ ಆಧಿಕ ಧನವ್ಯಯವೂ ಬೇಕಾಗುವುದಿಲ್ಲ. 


ಭಾರತದ ರಾಜಮನೆತನಗಳಲ್ಲಿ ಪ ್ರಜಾಹಿತೈಷಿಗಳೆಂದು ಖ್ಯಾತಿ ಗಳಿಸಿದ ಮೈಸೂರರಸರ 


ರಾಜಧಾನಿಯಾಗಿದ್ದ ಮೈಸೂರು ನಗರ ರಾಜತ್ವ ಇಲ್ಲವಾದಮೇಲೆ ಕಳೆಗುಂದುತ್ತ ಬರುತ್ತಿದೆ. 


ಮುಕ್ತ ವಿಶ್ವವಿದ್ಯಾಲಯ ೭೨ 


ಇಂಥ ಐತಿಹಾಸಿಕ ಮಹತ್ವದ ನಗರಗಳ ಪ್ರಾಮುಖ್ಯ ಕುಂದದಂತೆ ಮಾಡುವುದು ಅಗತ್ಯ. ೫ 
ಸದ್ಯದಲ್ಲಿ ಆ ಮಃಖವಾಗಿ ಕರ್ನಾಟಕ ಸರ್ಕಾರ ಯತ್ನ ನಡೆಸುತ್ತಿದೆ. ಇಲ್ಲಿ ಆರೋಗ್ಯ ವಿಶ್ವ 
ವಿದ್ಯಾಲಯವನ್ನು ಸ್ಥಾಪಿಸುವ ತರದೂದು ನಡೆಯುತ್ತಿದೆ. ಜೊತೆಗೆ ಮುಕ್ತ ವಿಶ್ವವಿದ್ಯಾ * 
ಲಯವೂ ಇಲ್ಲಿ ಏರ್ಪಡುವುದಾದರೆ ನಶಿಸುತ್ತಿರುವ ಈ ಐತಿಹಾಸಿಕ ನಗರದ ಪ್ರಾಮುಖ್ಯ ಎಂದಿ 
ನಂತೆ ಉಳಿದುಕೊಂಡು ಬರಲು ಅವಕಾಶವಾದೀತು. ` 


ಗಧಾ ತಟ ಪಲ್ಲು ಗ್ಗ 


ಪಿ. ಆರ್‌. ತಿಪ್ಪೇಸ್ವಾಮಿ 


ಘುಶಲ ಲೋಹತಿಲ್ಪಿ ಎನ್‌. ವಿ. ಚಿನ್ನಾಚಾರ್‌ 


ಸಾಂಸ್ಕೃತಿಕ ಕೇಂದ್ರವಾದ ಮೈಸೂರು ನಗರ ಕಲಾವಿದರ ನೆಲೆವೀಡು. ಇಲ್ಲಿಲ್ಲದ 
ಕಲಾವಿದರಿಲ್ಲ. ಶಿಲ್ಪ ಚಿತ್ರ ಸಂಗೀತ ನೃತ್ಯ ಮುಂತಾದ ಲಲಿತ ಕಲಾರಂಗದಲ್ಲಿ ನ:ರಿತ ಕಲಾ 
ವಿದರು ಸಹಸ್ರಾರು ವರ್ಷಗಳಿಂದ ಕನ್ನಡ ನಾಡಿನ ಕೀರ್ತಿಯನ್ನು ಬೆಳಗುತ್ತ ಬಂದಿದ್ದಾರೆ, 
ಅದರೆ ಅವರ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಪುಂಖಾನುಪುಂಖವಾಗಿ ಕಾಣಬಹು 
ದಾಗಿದೆ. ಅನೇಕ ನೈಜ ಕಲಾವಿದರು ನಿರ್ಲಕ್ಷಿಸಲ್ಪಟ್ಟು ಅವರಿಗೆ , ನಿರುತ್ಸಾಹವನ್ನು ತರುವ 
ಸನ್ನಿವೇಶಗಳು ಕೂಡಿ ಬಂದರೂ ತಮ್ಮ ಕಲಾಭ್ಯಾಸವನ್ನು ಮುಂದುವರಿಸಿದ ಹಠವಾದಿಗಳನ್ನು 
ಇಲ್ಲಿ ಕಾಣಬಹುದು. ಆದರೆ ಅಂಥವರು ತುಂಬ ವಿರಳ, ಅಂಥವರ ಪಂಕ್ತಿಯಲ್ಲಿ ಶಿಲ್ಪ 
ಕಲೆಯ ನಿಷ್ಣಾತರಾಗಿದ್ದ ದಿ. ಎನ್‌. ವಿ. ಚಿನ್ನಾಚಾರ್ಯರು ಅಗ್ರಗಣ್ಯರು. ಇವರ ಶಿಲ್ಪಕೃತಿ 
ಗಳನ್ನು ಐದು ಆರು ದಶಕಗಳಲ್ಲಿ ಕಂಡು ಕೊಂಡಾಡದವರಿಲ್ಲ. 

ಒಮ್ಮೆ ರೈಟ್‌ ಆನರಬಲ್‌ ಶ್ರೀನಿವಾಸ ಶಾಸ್ತ್ರಿಗಳು ಶಿಲ್ಪಿ ಚಿನ್ನಾಚಾರ್ಯರ ಕಲಾಕೃತಿ 
ಗಳನ್ನು ಕಂಡು ಮಂತ್ರಮುಗ್ದರಾಗಿ. "My heart was full of appreciation 
and my tongue was active in expression. Not content with it, 
I belauded your work in writing both to the Dewan and to the 
Superintendent of Chamarajendra Technical Institute, Mysore,” 
ಎಂದು ಹೇಳಿರುತ್ತಾರೆ. ಚಿನ್ನಾಚಾರ್ಯರ ಕೃತಿಗಳೆಂದರೆ ಅಷ್ಟು ಜೀವಂತ ಕೃತಿಗಳು. ಲೋಹ 
ದಲ್ಲೂ ಲಾಲಿತ್ಯವನ್ನು ಮೂಡಿಸಬಲ್ಲ ಐಂದ್ರಜಾಲಿಕ ವಿದ್ಯೆ ಅವರದಾಗಿತ್ತು. ಅಮೋಘ 
ಕಲಾಕುಶಲತೆಯಲ್ಲಿ ಶ್ರೀಯುತರು ಅದ್ದಿ ತೀಯ ಪ್ರೌಢಿಮೆಯನ್ನು ಗಳಿಸಿದ್ದರು. 

ಚಿನ್ನಾಚಾರ್ಯರು ರಚಿಸಿರುವ ಕೃತಿಗಳೆಲ್ಲ ಬಹುಮಟ್ಟಿ ಗೆ ಮನಮೋಹಕ ಮೂರ್ತಿಗಳು. 
ಇವುಗಳಲ್ಲಿ ಹಸ್ತವಿನ್ಯಾಸ ಮುದ್ರೆಗಳಾಗಲಿ, ಆಯುಧಗಳಾಗಲಿ, ಎಲ್ಲವೂ ಶಾಸ್ತ್ರೋಕ್ತವಾಗಿ 
ಮೂಡಿಬಂದಿರುತ್ತವೆ. ಇವರು ರಚಿಸಿರುವ ಉಗ್ರಮೂರ್ತಿಗಳಲ್ಲಿ ಶ್ರೀ ಚಾಮುಂಡೇಶ್ವರಿಯ 
ವಿಗ್ರಹವೂ ಒಂದು. ಇದು ಆಕಾರದಲ್ಲಿ ದೊಡ್ಡದಾಗಿಯೂ ಅನೇಕ ಬಾಹುಗಳನ್ನುಳ್ಳದ್ದಾ 
ಗಿಯೂ ಶೋಭಿಸುತ್ತದೆ. ಮುಖದಲ್ಲಿ ಕೋರೆ ದವಡೆ. ಕತ್ತಿನಲ್ಲಿ ರುಂಡಮಾಲೆ-_ಇಂತಹ 
ಮೂರ್ತಿಯನ್ನು ರಚಿಸುವುದೆಂದರೆ ಆಚಾರ್ಯರಿಗೆ ಆಪಾರ ಉತ್ಸಾಹ ಬರುತ್ತಿತ್ತು. 

ಚಿನ್ನಾ ಚಾರ್ಯರಿಗೆ ಶಿಲ್ರ ಕಲೆ ರಕ್ತಗತವಾಗಿ ಬಂದಿತ್ತು. ಇವರ ವಂಶದ ಮೂಲ ನಿವಾಸ 
ಲೋಶಶಿಲ್ಪಕ್ಕೆ ಖ್ಯಾತಿಗೊಂಡ ನಾಗಮಂಗಲ. ಅಲ್ಲಿ ಇವರು 1893ರ ಮಾರ್ಚ್‌ 23ರಂದು 
ಜನಿಸಿದ್ದರು. ಇವರ ತಂದೆ ಲೋಹಶಿಲ್ಪದಲ್ಲಿ ಖ್ಯಾತರಾದ ಕಂಪನಿ ವೆಂಕಟಾಚಾರ್ಯರು, 


೭೪ ಮಾನವಿಕ ಕರ್ನಾಟಕ 


ಗ 
ವೆಂಕಟಾಚಾರ್ಯರ ಆರು ಜನ ಮಕ್ಕಳಲ್ಲಿ ಚಿನ್ನಾಚಾರ್ಯರೇ ದೊಡ್ಡವರು. ಇವರ ಪೂರ್ವಜರು 
ತ್ರಿಕಾಲ ಅಗ್ನಿ ಹೋತ್ರಿಗಳಾಗಿ, ದೀಕ್ಷಾಬದ್ಧರಾಗಿ, ಶಿಲ್ಪಕಲೆಯಲ್ಲಿ ಪಂಡಿತರಾಗಿ, ಶಿಲ್ಪ ಅಗ 
ಶಾಸ್ತ್ರ ನಿಪುಣರಾಗಿದ್ದರು, ಇವರು ಕಟ್ಟಿಸಿದ ಕಾಳಿಕಾಂಬ ದೇವಸ್ಥಾನ ಈಗಲೂ ನಾಗಮಂಗಲ 
ದಲ್ಲಿದೆ. ಅಲ್ಲಿಯ ಶಿಲಾವಿಗ್ರಹ ಮತ್ತು ಉತ್ಸವ ಮೂರ್ತಿಯನ್ನು ಸ್ವತಃ ಚಿನ್ನಾ ಚಾರ್ಯರ 
ಪೂರ್ವಿಕರೇ ಮಾಡಿ ಸ್ಥಾ ಪಿಸಿದರು. ಚಿನ್ನಾಚಾರ್ಯರ ತಾತ ನೀಲಾಚಾರ್ಯರು ಲೋಶಶಿಲ್ಪದಲ್ಲಿ 
ನುರಿತ ಶಿಲ್ಪಿಗಳೆಂದು ಅಂದಿಗೇ ಹೆಸರು ಗಳಿಸಿದ್ದರು. 


ಚಿನ್ನಾಚಾರ್ಯರು ಬಾಲ್ಕದಿಂದಲೂ ತಮ್ಮ ತಂದೆಯವರು ಮಾಡುತ್ತಿದ್ದ ಕಂಚಿನ ವಿಗ್ರಹ 


ಗಳನ್ನು ನೋಡಿ ನೋಡಿ, ಮನಸ್ಸು ಆ ಕಲೆಯ ಕಡೆ ಸೆಳೆದು, ಚಿಕ್ಕಂದಿನಿಂದಲೇ ಒರಟು ೫ 
ಒರಟಾಗಿ ಕರಡು ವಿಗ್ರಹಗಳನ್ನು ಮನಬಂದಂತೆ ಮಾಡಲು ಕಾತರಪಡುತ್ತಿದ್ದರು. ಮಗನ 


ಬುದ್ಧಿ ಶಕ್ತಿ ವಂಶಪಾರಂಪರ್ಯವಾದ ವೃತ್ತಿಯ ಕಡೆ ಹರಿದಿರುವುದನ್ನು ತಂದೆ ಮನಗಂಡು ಅಪರಿ 
ಮಿತವಾಗಿ ಅನಂದಪಡುತ್ತಿದ್ದರು. ತಮ್ಮ ವಂಶದ ಕೀರ್ತಿ ಸ್ಥಿರವಾಗಿ. ಉಳಿಯುವ ಸೂಚನೆ 
ಯನ್ನು ಮಗನ ಜಾಣ್ಮೆ ತೋರುತ್ತಾ ಬಂದಿತು. ಹಿಡಿದ ಕೆಲಸವನ್ನು ಬಿಡದೆ ಮುಂದು 
ವರಿಸುವ ಮನೋಭಾವ ಈ ಹ:ಡ.ಗನದಾಯಿತ:. ಚಿನ್ನಾಚಾರ್ಯರ ಹತ್ತನೆ ವಯಸ್ಸಿನಲ್ಲಿ 
ಬ್ರಹ್ಮೋಪದೇಶ ಮಾಡಲಾಯಿತು. ಜಾಲಕ ಚಿನ್ನಾಚಾರ್ಕರು ಆ ವೇಳೆಗೆ ಮೂರ್ತಿ ವಿಗ್ರಹ 
ಗಳನ್ನು ಸೂಕ್ಷ್ಮವಾಗಿಯೂ ನಯವಾಗಿಯೂ ಪ್ರಮಾಣಕ್ಕೆ ತಕ್ಕಂತೆಯೂ ಕಡೆಯಬಲ್ಲವ 
ರಾಗಿದ್ದುದಕ್ಕೆ ತಂದೆಯ ಅಪರಿಮಿತ ಪ್ರೋತ್ಸಾಹವೇ ಕಾರಣವೆನ್ನ ಬೇಕೂ, 

ಚಿನ್ನಾಚಾರ್ಯರು ಅರುವತ್ತೆಂಟು ವರ್ಷಗಳ ಹಿಂದೆಯೇ ತಮ್ಮ ಹುಟ್ಟೂರಾದ ನಾಗ 
ಮಂಗಲವನ್ನು ಬಿಟ್ಟು ಮೈಸೂರಿಗೆ ಬಂದು ನೆಲಸಿದರು. ಇಲ್ಲಿಗೆ ಬಂದಮೇಲೆ ತಂದೆಮಕ್ಕಳಲ್ಲಿ 
ಸುಪ್ತವಾಗಿದ್ದ ಶಿಲ್ಪಕಲೆ ಪರಿಮಳದಂತೆ ಎಲ್ಲೆಡೆಯಲ್ಲೂ ಹರಡಿಕೊಂಡಿತು. ಪಂಚಲೋಹದ 
ಎಗ್ರಹದ ಕೆತ್ತನೆಯಲ್ಲಿ ಇವರಿಬ್ಬರಷ್ಟು ಖ್ಯಾತಿ ಪಡೆದ ಶಿಲ್ಪ ಚತುರರು ಯಾರೂ ಇರಲಿಲ್ಲ 
ವೆಂದರೂ ಅತಿಶಯೋಕ್ತಿಯಾಗಲಾರದು. 

ಚಿನ್ನಾ ಚಾರ್ಯರ ತಂದೆ ಮೆಕಟಾಚಾರ್ಯರ ಕೀರ್ತಿ ವಿದೇಶದಲ್ಲೂ ಹರಡಿತ್ತು. ಲಂಡನ್ನಿನಲ್ಲಿ 
ಜರುಗಿದ ವಿಶ್ವಕಲಾಪ್ರದರ್ಶನದಲ್ಲಿ ಇವರ ಕೃತಿಗೆ ವಿಕ್ಟೋರಿಯ ರಾಣಿಯವರ ಸ್ವರ್ಣಪದಕ 
ದೊರೆತಿತ್ತು. ಮೈಸೂರಿನಲ್ಲಿ ಚಾಮರಾಜೇಂದ್ರ ವೃತ್ತಿ ಶಿಕ್ಷಣ ಶಾಲೆಯ ಕಟ್ಟಡವನ್ನು 
ನಜರ್‌ ಬಾದಿನಿಂದ ಈಗಿನ ಸ್ಥಳಕ್ಕೆ ವರ್ಗಾಯಿಸಿದಾಗ ಚಿನ್ನಾಚಾರ್ಯರ ತಂದೆಯವರ ಸೇವೆ 
ಯನ್ನು ಅಂದಿನ ಸೂಪರಿಂಟೆಂಡೆಂಟ್‌ ದಿ. ಸುಬ್ಬಸ್ವಾಮಿ ಅಯ್ಕರ್‌ ಅವರು ಪಡೆದುಕೊಂಡಿ 
ದ್ದರು. ಅವರು ಶಾಲೆಯ ಲೋಹ ವಿಭಾಗಕ್ಕೆ ಬೇಕಾದ ವಸ್ತುಗಳನ್ನು ಮಾಡಿಕೊಟ್ಟರು. ಚಾಮ 
ರಾಜೇಂದ್ರ ವೃತ್ತಿ ಶಿಕ್ಷಣ ಶಾಲೆಯ ಹೊಸ ಕಟ್ಟಡದ ಶಂಕುಸ್ಥಾಪನೆ 1901ರ ಜನವರಿ 
30ರಂದು ವೈಭವದಿಂದ ಜರಿಗಿತು. ಈ ಸಮಾರಂಭಕ್ಕೆ ಬೇಕಾದ ಕರಂಡವೊಂದನ್ನು ನಿರ್ಮಿ 
ಸುವ ಸದವಕಾಶ ಚಿನ್ನಾಚಾರ್ಯರ ತಂದೆಯವರಿಗೆ ದೊರೆಯಿತು. ಇವರು 1] ಅಡಿ ಉದ್ದದ 
ಸೇರಿನಾಕಾರದ ಕರಂಡವೊಂದನ್ನು ನಿರ್ಮಿಸಿ ಅದರ ಸುತ್ತಲೂ ಅಂದಿಗೆ ಅಪ್ರತಿಮ ಎನಿಸಿದ 
ಕುಸುರಿ ಕೆಲಸವನ್ನು ಮಾಡಿಕೊಟ್ಟರು. ಈ ಕರಂಡದ ಮುಚ್ಚಳದ ಮೇಲ್ಭಾಗದಲ್ಲಿ ವಿರಾಟ್‌ 
ವಿಶ್ವಕರ್ಮನ ಮೂರ್ತಿಯನ್ನು ಸ್ಥಾಪಿಸಲಾಗಿತ್ತು. ಶಂಕುಸ್ಥಾಪನೆಯ ಕಾರ್ಯಕ್ರಮ 


ಸಾತ ಎಶ -ತ ಸ ಎಳದು ಜಾ ) ಇ ಹ ಜಾತಿ ೯ 


ಕುಶಲ ಲೋಹಶಿಲ್ಪಿ ಎನ್‌. ವಿ. ಚಿನ್ನಾಚಾರ್‌ ೭೫ 


ನಾಲ್ವಡಿ ಕೃಷ್ಣರಾಜ ಒಡೆಯರ ಆಧಕ್ಷತೆಯಲ್ಲಿ ಪ್ರಿನ್ಸ್‌ ಆಫ್‌ ವೇಲ್ಸರ ಹಸ್ತದಿಂದ ನೆರ 
ವೇರಿತು. ಶಿಲ್ಪಿ ವೆಂಕಟಾಚಾರ್ಯರು ನಿರ್ಮಿಸಿದ ಕರಂಡದ ತ:ಂಬ ವಜ $)ವೈಡೂರ್ಯಗಳನ್ನು 
ತುಂಬಿ ಕಟ್ಟಡದ ಉತ್ತರ ದಿಕ್ಕಿನ ಭೂಮಿಯೊಳಗೆ ಇಡಲಾಯಿತು. ಕರಂಡ ನಿರ್ಮಿಸಿದ ಶಿಲ್ಪಿ 
ವೆಂಕಟಾಚಾರ್ಯರನ್ನು ಪ್ರಿನ್ಸ್‌ ಆಫ್‌ ವೇಲ್ಸ್‌ ಸನ್ಮಾನಿಸಿದರು. ಆನಂತರ ಕೆಲವೇ ವರ್ಷ 
ಗಳಲ್ಲಿ ಚಿನ್ನಾಚಾರ್ಯರ ತಂದೆ ತೀರಿಕೊಂಡರು. 

ಒಮ್ಮೆ ಬೊಂಬಾಯಿ.ಗೆ ಹೋಗಿಬರುವ ಸದವಕಾಶ ಚಿನಾ ಚಾರ್ಯರಿಗೆ ದೊರೆಯಿತು. 
ಚಿನ್ನಾ ಚಾರ್ಯರು ತಮ್ಮ ಜೊತೆಯಲ್ಲಿ ಕೋದಂಡರಾಮ, ಸೀತೆ, ಲಕ್ಷ ಬಣ ಮತ್ತು ಹನುಮಂತನ 
ಲೋಹವಿಗ್ರಹಗಳನ್ನು ತೆಗೆದುಕೊಂಡು ಹೋಗಿದ್ದರು. ಆವುಗಳ ಮಾಟಕ್ಕೆ, ಸೊಗಸಿಗೆ ಹಲವರು 
ಗಣ್ಯರು ಚಿನ್ನಾಚಾರ್ಯರನ್ನು ಬಹುವಾಗಿ ಪ್ರಶಂಸಿಸಿದರು. ಬೊಂಬಾಯಿಯಿಂದ ಹೆ ದರಾ 
ಬಾದಿಗೆ ಬರುವ ದಾರಿಯಲ್ಲಿ ಅಜಂತ ಎಲ್ಲೋರ ಗುಹೆಗಳಲ್ಲಿನ ಕಲಾಕೃತಿಗಳನ್ನು ಅವರು ಈಕ್ಷಿಸಿ 
ದರು. ಅಲ್ಲಿಯ ಜೀವಂತ ಕಲೆ ಇವರ ಕಲಾಜೀವನವನ್ನೇ ಬದಲಾಯಿಸಿ ನಿರಂತರ ಸ್ಫೂರ್ತಿಗೆ 
ಕಾರಣವಾಯಿತು. ಹೈದರಾಬಾದ್‌ ನಗರದಲ್ಲಿದ್ದಷ್ಟು ದಿವಸಗಳೂ ಅಲ್ಲಿನ ಅನೇಕ ಪ್ರತಿಷ್ಠಿತ ವ್ಯಕ್ತಿ 
ಗಳನ್ನು ಅವರು ಭೇಟಿಮಾಡಿದರು. ಲೆಫ್ಟಿನೆಂಟ್‌ ಕರ್ನಲ್‌ ದೇವರಾಜ ಅರಸರ ಪುತ್ರ 
ರಾಜಕುಮಾರ್‌ ದೇವರಾಜ ಅರಸು ಅವರ ಸಹಕಾರ ಪ್ರೋತ್ಸಾಹದಿಂದ ಅಲ್ಲಿನ ರೆಸಿಡೆಂಟರನು ಸ 
ಸಂದರ್ಶಿಸುವಂತಾಯಿತು. ಆ ವೇಳೆಗೆ ಎಡ್ವರ್ಡ್‌ ಚಕ್ರವರ್ತಿ ಅಲ್ಲಿಗೆ ಭೇಟಿ ನೀಡಿ 
ದರು. ಚಕ್ರವರ್ತಿಗೆ ಕಾಣಿಕೆಯಾಗಿ ನೀಡಿದ ಅಪರೂಪದ ಕೃತಿಗಳನ್ನು ಚಿನ್ನಾ ಚಾಡ್‌ ರಿಂದ 
ಮಾಡಿಸಿಕೊಡಲು ಅವಕಾಶ ದೊರಕಿತು. ಇದರಿಂದ ಮೈಸೂರಿನ ಶಿಲ್ಪ ಕಲೆಯ' rE 
ಹೆಚ್ಚಿತು. ಅವು ಮೂರು ಅಡಿ ಎತ್ತರದಲ್ಲಿ ಟೆನ್ನಿಸ್‌ ಜನಕ (ಒಂದು ಜೊತೆ) 
ಪ್ಲಾಸ್ಟರ್‌ ಕೃತಿಗಳು. ಕೇವಲ ಅಲ್ಲ ಅವಧಿಯಲ್ಲೇ ಅವುಗಳನ್ನು ರಚಿಸಿಕೊಡಲಾಗಿತ್ತು. 
ಚಕ್ರವರ್ತಿಗಳು ಆ ಕೃತಿಗಳ ಸೊಬಗಿಗೆ ಮನಸೋತು ಚಿನ್ನಾಚಾರ್ಯರನ್ನು ಅಭಿನಂದಿಸಿದರು. 
ಅನಂತರ ಚಿನ್ನಾಚಾರ್ಯರು ಸರ್‌ ಸಾಲಾರ್‌ಜಂಗ್‌ ಬಹದ್ದೂರರ ಭಾವಚಿತ್ರವನ್ನು ರಚಿಸಿ 
ಕೊಟ್ಟರು. ಈ ಕೃತಿ ಅಲ್ಲಿನ ಕೈಗಾರಿಕಾ ಡೆ ರೆಕ್ಟರ್‌ ಜನಾಬ್‌ ಮಹಮದ್‌ ರಹಮತುಲ್ಲಾ ರವರ 
ನಮನಕ್ಕೂ ಬಂತು. ಅವರು “The plaques have been executed with 
considerable artistic care; they have been generally admired”, ಎಂದು 
ಪ್ರಶಂಸೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಸಿಕಂದರಾಬಾದಿನ ಕೋಟ್ಯಧೀಶ್ವ ರರಾದ ಮುಂತ್ಕಾಲ 
ರಾಮಣ್ಣನವರ ಪ್ರತಿಮೆಯನ್ನು ಪಂಚಲೋಹದಲ್ಲಿ ನಿರ್ಮಿಸುವ ಸಾಹ ಹಸದಲ್ಲಿ ಚಿನ್ನಾಚಾರ್ಯರು 
ಜಯಗಳಿಸಿದರು. ತೈಲಚಿತ್ರದಲ್ಲೂ ತೋರದಷ್ಟು ಸೌಂದರ್ಯವೂ ಜೀವಕಳೆಯೂ ಈ ಪ್ರತಿಮೆ 
ಯಲ್ಲಿ ಕಾಣುವಂತಾಯಿತು. ಇದು ಅವರ ಕೀರ್ತಿಗೆ ದಾರಿಮಾಡಿತು. ಅನಂತರ ಸಿಕಂದರಾಬಾದಿ 
ನಿಂದ ಅವರು ಮೈಸೂರಿಗೆ ಆಗಮಿಸಿದರು. 

ಚಿನ್ನಾ ಚಾರ್ಯ ರ RET ಗುಟ್ಟ ನ್ನರಿತ ಚಾಮರಾಜೇಂದ್ರ ವೃತ್ತಿ ತ್ರಿ ಶಿಕ್ಷಣ ಶಾಲೆಯ 
ಮುಖ್ಯ ಅಧಿಕಾರಿಯಾಗಿದ್ದ ಎಸ್‌. ರಾಮಸ್ವಾಮಿ ಅಯ್ಯ ಂಗಾರ್ಯರೂ, ef ಸಂಸಾ ನದ 
ದಿವಾನರಾಗಿದ್ದ ಸರ್‌ ವಿ:ರ್ಜಾರವರೂ ಚಿನ್ನಾ ನ್ನಾಚಾರ್ಯರಿಗೆ pS ನಿಂತು ಉತ್ತೆ ಜತ 
ನೀಡಿದರು. ಅಣ್ಣಾ ಮಲೈ ವಿಶ್ವವಿದ್ಯಾ ಲಯದ ಕೋರಿಕೆಯ ಮೇಲೆ ಚಿನ್ನ್ನಾಚಾರ್ಯರು "ನಟರಾಜ' 


೭೬ ಮಾನವಿಕ ಕರ್ಣಾಟಕ 


ಮತ್ತು "ಗೋವಿಂದರಾಜ'ರ ಪಂಚಲೋಹದ ವಿಗ್ರಹಗಳನ್ನು 1939ರಲ್ಲಿ ಮಾಡಿ ಕಳುಹಿಸಿದರು. 
ಮದರಾಸು ಗವರ್ನಗರು ಸಭೆಸುಲ್ಲಿ ಜರತಾರಿ ಪೀತಾಂಬರದ ಬಹುಮಾನದೊಡನೆ "ಶ್ರೀ ವಿಶ್ವ 
ಕರ್ಮ ಶಿಲ್ಪಕಲಾನಿಧಿ' ಎಂಬ ಬಿರುದನ್ನು ಕೊಟ್ಟರು. ಶ್ರೀಯುತರ ಬಗ್ಗೆ, ಆವರ ಶಿಲ್ಪ 
ಕಲೆಯ ಬಗ್ಗೆ ತಮಿಳು ನಾಡಿನ ಪತ್ರಿಕೆಗಳು ಪ್ರಶಂಸೆಯ ಮಾತುಗಳನ್ನು ಬರೆದುವು. . 

ಚಿನ್ನಾಚಾರ್ಯರು ಚಾಮರಾಜೇಂದ್ರ ವೃತ್ತಿಶಿಕ್ಷಣ ಶಾಲೆಯ ಲೋಹವಿಭಾಗದಲ್ಲಿ 
ಸುಮಾರು 18 ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ಸಲ್ಲಿಸಿದರು. ಅನಂತರ ಇವರ 
ಸೋದರರೂ ನುರಿತ ಲೋಹ ಶಿಲ್ಟಿಗಳೂ ಆದ ಎನ್‌. ವಿ. ಶಾಮಾಚಾರ್‌, ಎನ್‌, ವಿ. 
ಸೂರ್ಯನಾರಾಯಣಾಚಾರ್‌, ಮತ್ತು ಎನ್‌. ವಿ. ವಿಶ್ವರೂಪಾಚಾರ್‌ ಇವರು ಕ್ರಮವಾಗಿ ಆ 
ವಿಭಾಗದಲ್ಲಿ ಕೆಲಸ ಮಾಡಿ ಶಾಲೆಯ ಘನತೆಯನ್ನು ಕಾಪಾಡಿಕೊಂಡು ಬಂದರು. 

ಒಮ್ಮೆ ಕಲಾಶಾಲೆಗೆ ವಾಷಿಂಗ್‌ಟನ್ನಿನ "ನ್ಯಾಷನಲ್‌ ಜಿ.ಯಾಗು )ಫಿಕಲ್‌' ಪಶ್ರಿಕೆಯವರ ೨ 
ಭೇಟಿಯಿತ್ತರು. ಆ ಸಂದರ್ಭದಲ್ಲಿ ಚಿನ್ನಾಚಾರ್ಯರು ತಮ್ಮ ನಾಟ್ಯ ಸರಸ್ವತಿಯನ್ನು ಕಡೆಯುತ್ತಿ 
ದ್ದರು. ಚಿನ್ನಾಚಾರ್ಯರು ಕಲೆಯಲ್ಲಿ ಉದ್ಯುಕ್ತರಾಗಿದ್ದುದರ ಛಾಯಾ ಚಿತ್ರಗಳನ್ನು ಅವರು 
ತೆಗೆದುಕೊಂಡುಹೋಗಿ ತಮ್ಮ ಪತ್ರಿಕೆಯಲ್ಲಿ ಪ್ರಚುರಪಡಿಸಿ, ಶ್ರೀಯುತರ ಕಲೆಯ ಬಗ್ಗೆ ತುಂಬ 
ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. 

ಚಿನ್ನು ಚಾರ್ಯರಿಗೆ ಲೋಹದಂತಹ ಗಟ್ಟೆ ಮುಟ್ಟಿನ ಶರೀರವೇ ಇದ್ದಿತು. ಅವರು ಆಚಾರ 
ಶೀಲರೂ ಖಂಡಿತವಾದಿಗಳೂ ಆಗಿದ್ದರು. ಕಲೆಯ ಹೆಸರಿನಲ್ಲಿ ಅನ್ಯಾಯ ಎಂದರೆ ಅವರಿಗೆ 
ಆಗುತ್ತಿರಲಿಲ್ಲ. ಒಮ್ಮೆ ಚಾಣಗಳನ್ನು ಹಿಡಿದು ದಿಟ್ಟ ಮನಸ್ಸಿನಿಂದ ಶಿಲ್ಪರಚನೆಯಲ್ಲಿ ಆಸಕ್ತ 
ರಾಗಿದ್ದುಗ ಯಾರಾದರೂ ಆತಂಕಪಡಿಸಿದಲ್ಲಿ ತತ್‌ಕ್ಷಣ ಅಸ್ಪಳಿಕುವಷ್ಟು ಕೋಪ ಬರುತ್ತಿತ್ತು. 
ಆದರೆ ಅದು ಕ್ಷಣಿಕ. ಮರುಕ್ಷಣದಲ್ಲಿ ಅವರು ಸುಪ್ರಸನ್ನರಾಗುತ್ತಿದ್ದರು.' 

ಶಿಲ್ಪಕಲೆಯಲ್ಲಿ ಪರಿಣತರಾದ ಚಿನ್ನಾಚಾರ್ಯರು ತಮ್ಮ ಜೀವನವನ್ನು ಹೆಚ್ಚು ಹೆಚ್ಚು 
ಸುಧಾರಿಸಿಕೊಳ್ಳಲು ಉದ್ಯುಕ್ತರಾದರು. ಧರ್ಮದಿಂದಲೇ ಸ್ಫೂರ್ತಿಗೆೊಂಡದ್ದು ಇವರ ವಂಶ. 
“ಧರ್ಮದ ದಾರಿಯಿಂದಲೇ ಕಲೆ ನಡೆಸಬೇಕು. ಕಲೆ ಧರ್ಮದ ಛಾಯಾನುವರ್ತಿಯಾಗಿರಬೇಕು.? 
ಎಂಬುದು ಇವರು ತಳೆದ ನಿರ್ಧಾರ. ಇವರು ಶಾಸ್ತೀಯ ಗ್ರಂಥಗಳನ್ನೆಲ್ಲ ಸತತವಾಗಿ 
ಅಧ್ಯಯನ ಮಾಡಿ ಶಿಲ್ಪಶಾಸ್ತ್ರ ) ಪ್ರವೀಣರಾದರು. 

ಎಲ್ಲಿ ಕಲಾವಿದನ ಮನಸ್ಸು ಧರ್ಮಜಿಜ ್ಲಸುವಿನ ಮನಸ್ಸಿನಂತಿರುವುದೋ ಅಲ್ಲಿ ಕಲೆ 
ಮತ್ತು ಧರ್ಮಗಳ ಮಧುರ ಸುಯೋಗವನ್ನು ನಾವು ಕಾಣುತ್ತೇವೆ. ಅಂತಹ ಅಪ್ರತಿಮ 
ಮನೋಭಾವವನ್ನು ಪಡೆದ ಈ ಹೊಟ್ಟು ಶಿಲ್ಪಿ ಜೀವಕಳೆಯುಳ್ಳ ಅನೇಕ ಕ ಗತಿಗಳನ್ನು ಕಡೆದಿ 
ದ್ಹುರೆ. ' ನಾಡಿನಲ್ಲಿ ಹಲವು ಸಾವಿರ ವರ್ಷಗಳಿಂದಲೂ ಬೆಳೆದು ಬಂದ ಸುಸಂಸ್ಕೃತಿಯ ಪರಂಪರೆ 
ಯನ್ನು ಸ್ಥಿರವಾಗಿ ನಿಲ್ಲಿಸಬಲ್ಲ ಕಲಾವಿದರಲ್ಲಿ ಚಿನ್ನುಚಾರ್ಕರೂ ಒಬ್ಬರಾಗಿದ್ದರು. 

“ಹುಟ್ಟಿದೊಡನೆ ಬಂದ ಪ್ರತಿಭೆ, ಕಸರಿಲ್ಲವ ತಿಳಿವು. ಬೇಸರಿನ್ಲವ ಕಲಿವು ಇದ್ದ ವನಿಗೆ 
ಸರಸ್ವತಿಯು ಒಲಿಯುವಳು” ಎಂಬ ಉಕ್ತಿ ಚಿನ್ನುಚುರ್ಯರ ಜೀವನಕ್ಕೆ ಒಪ್ಪವಂಥದು. 
ಒಬ್ಬ ಕಲಾವಿದನ ಕೃತಿಯಲ್ಲಿ ರೂಪ, ರೇಖೆ, ಪ್ರವಾ, ವರ್ಣಗಳನ್ಲಿ ಎಷ್ಟೇ ಹೊಂದಿಕೆ 


ಯಿದ್ದರೂ ಅವನ ಕೃತಿಗಳಲ್ಲಿ ಜೀವಕಳೆ ಇಲ್ಬದಿನ್ನರೆ ಅಮ ಉತ್ತಮ ಕೃತಿಯಾಗದು. ಕೃತಿ 


ES ei 


Sp 


ಕುಶಲ ಲೋಹಶಿಲ್ಪಿ ಎನ್‌, ವಿ, ಚಿನ್ನಾ ಚಾರ್‌ ೭೭ 


ಎಲ್ಲಿ ತೋರುವ ಜೀವಂತ ಶಕಿ ಕೈಯಿಂದಲೇ ಅವನ ಪಾಂಡಿತ್ಯ ಸ್ಪಷ್ಟವಾಗಬೇಕು. 


ದೊರೆಯಲು ಅಮೋಘ ಅಭ್ಯಾಸ, ಅಪಾರ ಅನುಭವ ಅತ್ಯ ಗತ್ಯ. ತನ್ನ ಸಾಮಗ್ರಿಗಳು 
ಜೀವಂತವೆಂದು ತಿಳಿದು ಬಹು 


ಎಚ್ಚ ತರಿಕೆಯಿಂದ ತವಗ ಜೀವಂತ ದೃಶ್ಯಗಳನ್ನೂಗಿ 
ಸೃಷ್ಟಿಸುವವನು ನಿಜವಾದ ಕಲಾವಿದ. ಆಗ ಆವನ ಕೃತಿಗಳು ಉಸಿರಾಡುತ್ತ ಮಾತ ನಾಡುತ್ತ 
ಜೀವಂತವಾಗಿರುತ್ತವೆ. ಇಂಥ ಶಾಸ ಸ್ವ ಪೂರ್ಣ ಜೀವಂತ ಕಲಾಮೂರ್ತಿಗಳನ್ನು ಚಿನ್ನಾ 
ಚಾರ್ಯ ರಿಂದ ನಾವು ಪಡೆದಿದ್ದೆ "ವೆ. ಭಕ್ತಿಮಯವಾಗಿ ಕೈಜೋಡಿಸಿ ನಿಂತಿರುವ Rak 
ತ ಯ ನಾಲ್ವಡಿ ಕ್ಕ ಕೃಷ್ಣರಾಜ ಒಡೆಯರ 6 ಅಡಿ ಉದ್ದದ ಪಂಚಲೋಹದ ಪ್ರತಿಮೆ ಅಂಥ 


ವುಗಳಲ್ಲಿ ಒಂದು. ಸಾವಿರಾರು ಜನರ ಪಿ ಪ್ರೀತ್ಯಾದರಕ್ಕೆ ಆ ವಾಗಿ ಬೇಲೂರಿನ ದೇವಾಲಯ 
ವೊಂದರಲ್ಲಿದೆ. 


ಈ ಫಲ 


ಇವರು ರಚಿಸಿಕೊಟ್ಟ ಶ್ರೀ ಚಾಮುಂಡಾಂಬಿಕೆಯ ವಿಗ್ರಹ ಈಗಲೂ ಭರತಪುರದ 


ಅರಮನೆಯಲ್ಲಿದೆ. ಚಿನ್ನಾಚಾರ್ಯರ ಅನೇಕ ಮೂರ್ತಿಗಳಿಗೆ ಮೈ ಸೂರು ದಸರಾ ವಸ್ತುಪ್ರದರ್ಶನ 
ದಲ್ಲಿ ಒಹುಮಾನಗಳು ಬಂದಿವೆ. 1925ರಲ್ಲಿ ಚನ್ನಾಚಾರ್ಯರು ರಚಿಸಿದ ಶ್ರೀನಿವಾಸ 
ಬೆಳ್ಳಿಯ ವಿಗ್ರಹವೂ ಅಗಾಧ ಕೆತ್ತನೆಯ ಬಾಗಿಲವಾಡವೂ ಅಪ್ರತಿಮವಾದವು. ಅದಕ್ಕೆ ಶ್ರೀ 
ಮದ್ಯುವರಾಜರ ಒಹುವರಾನ ದೊರೆಯಿತು. . ಇವರು ರಚಿಸಿದ ಪಂಚಲೋಹದ ನಟರಾಜ 
ಮತ್ತು ನಾಟ್ಕ ಸರಸ್ವತಿ ವಿಗ್ರಹಗಳು ಬೆಂಗಳೂರಿನ ಆಕಾಶವಾಣಿಯಲ್ಲಿವೆ. ಕೆ. ವಿ. ಅಯ್ಯರ್‌ 
ಅವರ ಶಾಂತಲಾ ಕಾದಂಬರಿಯ ರಕ್ಷಾಪುಟದ ಮೇಲೆ ಇದರ ಚಿತ್ರ ಇದೆ. ಶ್ರೀ ಕೂಡಲಿ 
ಮಠದಲ್ಲಿ ಚಿನ್ನಾ ಚಾರ್ಯರು ಕೆತ್ತಿದ ಬೆಳ್ಳಿಯ ಪಲ್ಲಕ್ಕಿಯಿದೆ. 


ಚಿನ್ನಾಚಾರ್ಯರು ರಚಿಸಿರುವ ಮೂರ್ತಿಗಳಲ್ಲಿ ನಾಟ್ಕ ಸರಸ್ವತಿ, ಅಂಬೆಗಾಲ 

CR 
ರಾಜ, ಶ್ರೀನಿವಾಸ ಮುಖ್ಯವಾದವು. ಮಾನವನ ಪ್ರತಿಮೆ ಮಾಡುವುದರಲ್ಲಿ ಕೆ 
ಜಯಗಳಿಸಿದುದರ ಫಲವಾಗಿ ಹಿಂದಿನ ಫ್ರೀ ಓಷ್ಣರಾಜ ಒಡೆಯರ ಮತ್ತು 


ಕೃಷ್ಣ, ನಟ 
ಹಾಕಿ ಇವರು 
ಸಿಕಂದರಾಬಾದಿನ 
ಸಾಹುಕಾರರ ಪ್ರತಿಮೆಗಳು ಪ್ರಸಿದ್ಧ ಸ್ಥಿವಾಡಿನ ಮತ್ತು ಕಲಾಪೂರ್ಣವಾದವು. 


ಬೆಂಗಳೂರಿನಲ್ಲಿರುವ ಅಖಿಲ ಭಾರತ ಡಿಸೈನ್‌ ಸೆಂಟರ್‌ನಲ್ಲಿ 1953ರ ಡಿಸೆಂಬರ್‌ 
ಬ ಚಿನ್ನಾ ಚಾರ್ಯರನ್ನು ಲೋಹದ ಶಲ್ಪಿಗಳಾಗಿ ಸೇರಿಸಿಕೊಂಡುಗರಿಂದ ಆ ಕೇಂದ್ರಕೆ 
ಆಪೂರ್ವ ಶೋಭೆಯುಂಟಾಯಿತು. ಅಲ್ಲಿ ಇವರ ಕಲೆಗಾರಿಕೆಯನ್ನು ಮನಗಂಡು ಮೆಚ್ಚಿದ 
ಕಲಾ ವಿಮರ್ಶಕರೊಬ್ಬರು 1956ರ ಜುಲೈ ತಿಂಗಳ "ಸ್ಪೆಕ್ಟೇಟರ್‌' ಪತ್ರಿಕೆಯಲ್ಲಿ, “A 
master carver in any medium; he can recreate the marvels of 
Belur or Halebid on bronze, stone or wood: Mr. Chinnachar 
‘has to his credit ೩ record of work that any artisan. could well 
06೮ proud of,” ಎಂದು ಬರೆದಿದ್ದಾರೆ. ಆಗ ಆ. ಕೇಂದ್ರದ ಡೈರೆಕ್ಟರಾಗಿದ್ದ ಅಸಿತ 
ಕುಮಾರ್‌ ಹಲ್ಜಾ ರ್‌ ಎಂಬ ಬಂಗಾಳಿ ಸಪಾಎದರಿಗೂ ಚಿನ್ನಾಚಾರ್ಯ ನಿಗೂ ಮೊದಮೊದಲು 
ವಿಶ್ವಾಸ ವ.ತ್ತು ಮೈತ್ರಿಭಾವ ಇತ್ತಾದರೂ ಬರಬರುತ್ತ ಅನ್ಯರಿಂದಾಗಿ ಸರಿಬೀಳದೆ ಹೋದಂ 


ದರಿಂದಾಗಿ ಕೇವಲ ಹದಿನಾಲ್ಕು ತಿಂಗಳಲ್ಲೀ ಇವರು ರಾಜೀನಾಮೆ ಸಲ್ಲಿಸಿ ಹೊರಬರಬೇಕಾಗಿ 


೭೮ ಮಾನವಿಕ ಕರ್ಣೂಟಕ 


ಬಂತು. ಕರ್ನಾಟಕ ರಾಜ್ಯ ಸರಕಾರ 1969ರಲ್ಲಿ ಇವರಿಗೆ ರಾಜ್ಯ ಪ್ರಶಸ್ತಿಯನ್ನು ನೀಡಿ 


ಗೌರವಿಸಿತು. 


ಇವರು ಬೆಂಗಳೂರಿನಿಂದ ಮೈಸೂರಿಗೆ ಹಿಂದಿರುಗಿ ಸ್ವತಂತ್ರ ವೃತ್ತಿಗೆ ಇಳಿದ ಮೇಲೆ ಕಷ್ಟ 


ಗಳ ಪರಂಪರೆಗಳು ಎದುರಾದುವು. ಚನಾ ಸಚಾರ್ಯರು ಜೀವನದಲ್ಲಿ ಹೆಚ್ಚಾಗಿ ಕಹಿಯನ್ನೆ ಕಂಡ. 


ವರಾಗಿದ್ದರು. ಆದರೂ ಅವಾವುದನ್ನೂ ಹಚ್ಚಿಕೊಳ್ಳುವ ಸ ಭಾವ ಅವರದಾಗಿರಲಿಲ್ಲ, 


ತಮ್ಮ ತಂದೆ ತೀರಿಕೊಂಡ ಕೆಲವೇ ದಿನಗಳಲ್ಲಿ ಇವರ ತಾಯಿಯೂ ತೀರಿಕೊಂಡರು. ಪುತ್ರರಿಲ್ಲ & 


ವೆಂದು ಎಂದೂ ಕೊರಗಿದವರಲ್ಲ ಇವರು. ಚಿನ್ನಾಚಾರ್ಕರಿಗೆ ಕೆಲವೇ ಜನ ಆಪ್ತ ಮಿತ್ರರು. " 


ಟೈಗರ್‌ ವರದಾಚಾರ್‌, ಸಂಗೀತರತ್ನ ವಾಸುದೇವಾಚಾರ್‌, ಅಸ್ಕ್ಯಾ ನ ವಿದ್ವಾನ್‌ ಬಿಡಾರಂ ' 
ಕೃಷ್ಣಪ್ಪ ಮತ್ತು ಸುಪ್ರಸಿದ್ಧ ಸಂಗೀತಗಾರ ಭೈರವಿ ಕೆಂಪೇಗೌಡ ಇವರೇ ಮುಂತಾದವರು * 
ಇವರ ಮಿತ್ರರು. ಚಿನ್ನಾಚಾರ್ಯರ ಕೊನೆಯ ದಿನಗಳಲ್ಲೂ ಇವರು ಯಾವುದಾದರೂ ಒಂದು" 
ಮೂರ್ತಿಯನ್ನು ಮೇಣದಲ್ಲಿ ರೂಪಿಸುತ್ತಿದ್ದರು. ಪತ್ನಿ ಮಕ್ಕಳಿಲ್ಲದೆ ಸಾಕುಮಗಳ ಆಶ್ರಯ 


ದಲ್ಲಿ ಸುಖವಾಗಿದ್ದರೂ ಯಾವುದೋ ಅವ್ಯಕ್ತ ಕೊರತೆ ಅವರನ್ನು ಕಾಡುವಂತೆ ಭಾಸವಾಗು 
ತ್ತಿತ್ತು. 1976ರ ಫೆಬ್ರುವರಿ 8ರಂದು ಚಿನ್ನಾಚಾರ್ಯರು ದಿವಂಗತರಾದರು. ಎಂಬತ್ತು 
ಮೂರು ವರ್ಷಗಳ ಸಾರ್ಥಕ ಬದುಕನ್ನು ಬಾಳಿದ ಇಂಥ ಶಿಲ್ಪಿ. ನಾಡಿನಿಂದ ಕಣ್ಮರೆಯಾದರೂ 
ಇವರ ಶಿಲ್ಪಕೃತಿಗಳು ನಮ್ಮ ಮುಂದಿದ್ದು ಕರ್ನಾಟಕದ ಕಲಾಕೀರ್ತಿಯನ್ನು ಮೆರೆಸುತ್ತಿವೆ. 


ಸಮಸ” ಇ ರ: ಘಂ 


ವಿಚ್‌. ಆರ್‌. ರಘುನಾಥ ಭಟ್‌ 


ಬಾಗೂರಿನ ಒಂದು ಅಪೂರ್ವ ಕಂಚು ತಿಲ್ಪ 


ಬಾಗೂರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿಯಲ್ಲಿರುವ 
ಒಂದು ಹಳ್ಳಿ. ಇದು ಹೊಸದುರ್ಗದ ವಾಯವ್ಯಕ್ಕೆ ಸುಮಾರು 10 ಕಿಮೀ. ದೂರದಲ್ಲಿದೆ, 
ಜನಸಂಖ್ಯೆ 2,345 (1971). ಇದು ಐತಿಹಾಸಿಕವಾಗಿ ಪ್ರಮುಖವಾದ ಪಟ್ಟ ಕಣವಾಗಿತ್ತೆಂಬುದು 
ಅನೇಕ ಶಾಸನಗಳಿಂದ ತಿಳಿದುಬರುತ್ತದೆ. ಇದುವರೆಗೆ ನಮಗೆ ತಿಳಿದುಬಂದಿರುವಂತೆ ಈ 
ಗ್ರಾಮದ ಪಂಚಾಯಿತಿ ಭವನದ ಹಿಂದೆ, ಕಾಲುವೆ ಬಳಿ, ಬಿದ್ದಿರುವ ಶಿಲಾಶಾಸನವೆ ಬಾಗೂರಿನ 
ಅತ್ಯಂತ ಪ್ರಾಚಿನ ಶಾಸನ (2$'13'). ಪೂರ್ವದ ಹಳಗನ್ನಡದಲ್ಲಿ ಬರೆದಿರುವ 
ಈ ಪುಟ್ಟ ಶಾಸನ 8-9ನೆಯ ಶತಮಾನದ್ದಾಗಿರಬೇಕು.!  “ಬಾಗೂರುಸ್ತಳ?ೌ' "ಬಾಗೂರು 
ಸೀಮೆ'3 *ಬಾಗೂರ ಚರಂತಿ? "ಬಾಗೆ ಊರು'5. ಎಂದು ಮುಂತಾಗಿ ಶಾಸನಗಳಲ್ಲಿ 
ಬಣ್ಣಿಸಿರುವ. ಈ ಊರು ವಿಜಯನಗರ ಪಾಳೆಯಗಾರರ ಕಾಲದಲ್ಲಿ (16-17ನೆಯ 
ಶತಮಾನ) ಪ್ರಭಾವಶಾಲಿ ಪಟ ಣವಾಗಿತ್ತೆಂದೂ ಹೇಳಬಹುದು. “ಮಣಿನಾಗ ಪುರಾಧಿಪತಿ?, 
"ಸಿಂಧೂಗೋವಿಂದ', “್‌ಧವಲಾಂಕ' ಮುಂತಾದ ಬಿರುದಾವಳಿ ಪಡೆದ ಬೇಲೂರು ನಾಯಕರಲ್ಲಿ 
" ಕೆಲವರು ಬಾಗೂರಿನಲ್ಲಿ ಆಳಿದ್ದುಂಟು. ಈ ರಾಜವಂಶದ ಎಳಿತಕೃಷ್ಣನಾಯಕನಿಗೆ ಬಾಗೂರು 
ಸೀಮೆಯನ್ನು ದತ್ತಿಯಾಗಿ ನೀಡಲಾಗಿತ್ತು. ವಿಜಯನಗರ-ಸದಾಶಿವರಾಯನ ಕಾಲದಲ್ಲಿ 
ಅಳುತ್ತಿದ್ದ ಈತ ಬಾಗೂರಿನ ಚೆನ್ನಕೇಶವ ದೇವಾಲಯಕ್ಕೆ ದಾನದತ್ತಿಗಳನ್ನು ಬಿಟ್ಟಿದ್ದ. ಅಲ್ಲದೆ 
1554ರಲ್ಲಿ ಬಾಗೂರಿನ ಪೇಟೆಯನ್ನು ಜೀರ್ಣೋದ್ಧಾರ ಮಾಡಿಸಿ ಅದಕ್ಕೆ "ಕೃಷ್ಣಾ ಪುರ” ಎಂದು 
ನಾಮಕರಣಮಾಡಿದ್ದುಂಟು?, 


1 MAR1941, ಪು. 139. ಗಂಗ ಶ್ರೀಪುರುಷ ಮತ್ತು ಶಿವಮಾರನ ಕಾಲದ 
ಶಾಸನಗಳಲ್ಲಿ ಕಂಡುಬರುವ ಬಾಗೆ ಊರು ಈ ಬಾಗೂರು ಆಗಿರಬಹುದು ; ಆರ್‌. ನರಸಿಂಹಾ 
ಚಾರ್‌ ಅವರು ಹೇಳಿರುವಂತೆ ಚನ್ನರಾಯಪಟ್ಟಣ ಜಿಲ್ಲೆಯ ಬಾಗೂರು ಆಗಿರಲಿಕ್ಕಿಲ್ಲ. 
ನೋಡ-MAR 1939, ಪು. 121-5 

3 ೫0 ೫೧0೧194 

೫. ಅಬೀ; 0) (೪ ?71;/72, 75112, 114, 119, 121 

4 ಅದೇ HK 79, 80 

5 ಗ/401939, ಪು. 120, ಸಾಲು-2 

9 ECXl, 1% 114 

ಇ ಅದೇ HK 112 


೮೦ ಮಾನವಿಕ ಕರ್ಣಾಟಕ 


ವಿಜಯನಗರದ ಪಾಳೆಯಗಾರರ ಕಾಲದಲ್ಲಿ ಕಟ್ಟಿರಬಹುದಾದ ಬಾಗೂರು ಚೆನ್ನಕೇಶವ 
ದೇವಾಲಯ ರಾಜ್ಯದ ಪ್ರಮುಖ ಮ:ಜರಾಯಿ ಸಂಸ್ಥೆಗಳಲ್ಲೊಂದು.* ಪ್ರತಿವರ್ಷ (ಮಾರ್ಚ್‌ 
ತಿಂಗಳಲ್ಲಿ) ರಥೋತ್ಸವ ಜರುಗುತ್ತದೆ. ಈ ಸಂದರ್ಭದಲ್ಲಿ ನೋಡಬಹ:ದಾದ ಉತ್ಸವ 
ಮೂರ್ತಿಗಳಲ್ಲಿ ಕೋದಂಡರಾಮನ ಒಂದು ಕಂಚು ಶಿಲ್ಪ ನಿಜಕ್ಕೂ ಅಪೂರ್ವವಾದದ್ದು. ಸ್ಥಳೀಯ 
ದೇವಾಲಯದ ಅರ್ಚಕರು ತಿಳಿಸುವ ಪ್ರಕಾರ ಬಾಗೂರಿನ ಮೂಡಲಕೆರೆಯಲ್ಲಿ (ಊರಿನ ಪೂರ್ವ 
ಕ್ಕಿರುವ ಕೆರೆ) ಹೂತುಹೋಗಿತ್ತೆನ್ನಲಾದ ಈ ಕಂಚು ಶಿಲ್ಪ ಸುಮಾರು 1869ರಷ್ಟು ಹಿಂದೆ 
ದೊರಕಿತು. ಆದರೆ ಇದರ ಮೂಲದ ಬಗೆಗೆ ಸ್ಪಷ್ಟವಾದ ಮಾಹಿತಿ ದೊರೆತಿಲ್ಲ. ಅಲ್ಲದೆ ಈ 
ವಿಗ್ರಹಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮಣ ಸೀತೆಯರ ವಿಗ್ರಹಗಳೂ ಸಿಕ್ಕಿಲ್ಲ. 

ಕೋದಂಡರಾಮನ ಮನೋಹರವಾದ ವಿಗ್ರಹ ಸುಮಾರು 62.4 ಸೆಂಮೀ. ಎತ್ತರ 
ವಿದ್ದು 13.6 ಸೆಂಮೀ. ಎತ್ತರದ ಪದ್ಮಪೀಠದಮೇಲೆ "ತ್ರಿ;ಭಂಗಸ್ಥಾನ'ದಲ್ಲಿ ನಿಂತುಕೊಂಡಿದೆ. 
ಇದರ ತೂಕ ಸುಮಾರು 30 ಕೆಜಿ, ಇರಬಹುದು. ಮೇಲಕ್ಕೆತ್ತಿದ ಎಡಗೈ ಬಿಲ್ಲು ಹಿಡಿದು 
ಕೊಳ್ಳುವ ಮುದ್ರೆಯಲ್ಲಿದ್ದರೆ, ಬಲಗೈ ಕಟಕಾಮುದ್ರೆಯನ್ನು ಸೂಚಿಸುತ್ತದೆ. ಇದನ್ನು 
ಕಟಕಾಮುಖವೆಂದೂ, ಸಿಂಹಕರಣಮುದೈಯೆಂದೂ ಕರೆಯುತ್ತಾರೆ. ಸಾಮಾನ್ಯವಾಗಿ ಒಂದು 
ವಸ್ತುವನ್ನು ಹಿಡಿದುಕೊಳ್ಳುವುದನ್ನು ಈ ಮುದ್ರೆ ನಿರ್ದೇಶಿಸುವುದಾದರೂ ಅನುಗ್ರಹ ಭಾವವೂ 
ಇದರಲ್ಲಿ ಸೂಚಿತವಾಗಿದೆಯೆನ್ನ ಬಹುದು. 

ರಾಮ "ಕೀರಿಟ ಮುಕುಟ' ಧರಿಸಿದ್ದಾನೆ. ಇದೊಂದು ಅಂಡೆಯಾಕಾರದ ಕಿರೀಟ 
ವಾಗಿದ್ದು ಇದರ ಆಗ್ರಭಾಗ ಶಂಕುವಿನಾಕೃತಿಯಲ್ಲಿದೆ. ಇದರ ತುದಿಯಲ್ಲಿ ಮೊಗ್ಗೆ ಯಾಕಾರದ 
ಗುಪುಟೆಯಿದೆ. ಕಿರೀಟದ ಮೇಲ್ಭಾಗದಲ್ಲಿ ಸೂಕ್ಷ್ಮವಾದ ಕೆತ್ತನೆ ಕೆಲಸದ ಅಲಂಕರಣೆ . 
ತುಂಬಿದೆ (ಚಿತ್ರ ೩). 

ವಿಗ್ರಹದ ತಲೆಯ ಹಿಂದೆ *ಶಿರಶ್ಚಕ್ರ'ವಿದೆ. ಇದು ಎಂಟು ದಳದ ಪದ್ಮವಿನ್ಯಾಸವ 
ನ್ನೊಳಗೊಂಡಿರುವುದು. ಚಕ್ರದ ಕೇಂದ್ರ ಭಾಗದಿಂದ ಪುಟ್ಟ ಕುಚ್ಚು ತೂಗಾಡುತ್ತಿರುತ್ತದೆ. 
ಚಕ್ರದ ಸುತ್ತಲೂ ವೃತ್ತಾಕಾರದ ಪಟ್ಟಿಕೆಯಿದೆ. ಇದೊಂದು ಚೋಳ ಕಂಚು ಶಿಲ್ಪದ ಲಕ್ಷಣ 
(ಚಿತ್ರ ೨). 

ಶಿರಶ್ಚಕ್ರದ ಕೆಳಭಾಗದಲ್ಲಿರುವ ಜಟೆ ಕಲಾತ್ಮಕವಾಗಿದೆ. ಎರಡು ಹಂತಗಳಲ್ಲಿ ಗುಂಗುರು 
ಕೂದಲುಗಳನ್ನು (ಕಟ್ಟದೆ) ಹಾಗೆಯೆ ಇಳಿಬಿಟ್ಟದೆ (ಚಿತ್ರ ೨). 

ಭುಜದ ಮೇಲೆ ಇಳಿಬಿಟ ತಿರುವ "ಮಕರ ಕುಂಡಲ'ಗಳನ್ನು ಧರಿಸಿದೆ. ಇಲ್ಲಿ ಮಕರದ 
ಸೊಂಡಿ ಹೆಚ್ಚು ಉದ್ದವಾಗಿರದೆ ಸಾಂಪ್ರದಾಯಿಕವಾಗಿ ನಿರ್ದೇಶಿಸಲ್ಪಟ್ಟಿದೆ. ಇದರ ಬಾಯಿಂದ 
ಹೊರಟ ಕುಚ್ಚುಗಳು ಎರಡೂ ಭುಜಗಳ ಮೇಲೆ ಇಳಿಬಿಟ್ಟಿದೆ (ಚಿತ್ರ ೪). ಹ 

ರಿಬ್ಬನ್‌ ಪಟ್ಟಿಯಂತಿರುವ ಯಜ್ಞೋಪವೀತ (ಜನಿವಾರ) ಧರಿಸಿದ್ದು ಇದು ಉದರ 
ಬಂಧಕ್ಕೆ ತಾಗುತ್ತಿದೆ. ಉದರಬಂಧ ಸರಳವಾದ ಅಲಂಕರಣೆಯನ್ನೊಳಗೊಂಡ ಪಟ್ಟಿ ಫ್ಟಿಯಾಗಿದ್ದು 


* Mysore State Gazetteer, Chitradurga District, Bangalore, 


1967, ಪು. 375 


ಟೂ ತ 


ಲಚ್‌ 


ಕಲಗ 


ಅಸನ ಹಹಲಗಗಡಲಳನ ಇ... 


SNE BEY (ನಜ SBE Ep . ಇ ಭೀ 101 101 


ಗದು ಸಿ 


ಮಾನವಿಕ ಕರ್ಣಾಟಕ 


ಸಂಪುಟ ೫ 


೧೯೭೪-೭೫ 


ಸೂಚಿ 


ಮೈ ಸೂರು 
ಮೈಸೂರು ನಿಶ ವಿದ್ಯಾನಿಲಯ 


ನಿಷಯ ಸೂಚಿ 


ಲೇಖನಗಳು ಲೇಖಕರು ಸಂ. ಪು. 
ಅನುಭಾವ ಶೇಷಗಿರಿರಾವ್‌, ವಿ.ಎನ್‌. ೩ ೪೫% 
ಇಸ್ಲಾಮೀ ನ್ಯಾಯ-0 ಕಂಠೀರಾವ್‌ ೧ ೩೧ 
ಇಸ್ಲಾಮೀ ನ್ಯಾಯ-೨ ಕಂಠೀರಾವ್‌ ೨ ೧೫ 
ಎರಡು ಹೊಸ ಶಾಸನಗಳು ಮತ್ತು ನಾಗ 
ಚಂದ್ರನ ಇತಿವೃತ್ತ ಜಾಗೀರ್‌ದಾರ್‌, ಸೀತಾರಾಮ ೧ ೧೨೧ 
ಕದಂಬ ರವಿವರ್ಮನ ಗುಡ್ಡಾಪುರ ಸ್ತಂಭ 
ಶಾಸನದಲ್ಲಿಯ ಸ್ಥಳನಾಮಗಳು ರಘುನಾಥ ಭಟ್‌, ಎಚ್‌.ಆರ್‌. ೧ ೫೩ 
ಕುಶಲ ಲೋಶಶಿಲ್ಪಿ ಎನ್‌.ವಿ. ಚಿನ್ನಾಚಾರ್‌ ತಿಪ್ಪೇಸ್ವಾವಿ:, ಪಿ. ಆರ್‌. ಜಿತ್‌ ವ್‌ 
ಕೃಷ್ಣದೇವರಾಯನ ಸಿರಿವರ ದಾನಶಾಸನ ಹನುಮಂತರಾವ್‌, ಎಂ. 
ಮೊಹಮ್ಮದ ಶರೀಫ್‌, ಕೆ ೩ ೧೧ 
ಚಿತ್ರದುರ್ಗದ ಪಾಳೆಯಗಾರರು ಮತ್ತು 
ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನ ಸಂಬಂಧ ಲಕ್ಷ್ಮಣ್‌ ತೆಲಗಾವಿ ೨ ೨೩ 
ಜನಸಾಮಾನ್ಯರಿಗೆ ಗ್ರಂಥಾಲಯಗಳು ದೇಶಪಾಂಡೆ, ಕೆ.ಎಸ್‌. 
ಅನು : ಶ್ರೀಧರ್‌, ಬಾ.ವೇ. ೨: ೭೫ 
ಜೋನ್‌ ಆಫ್‌ ಆರ್ಕ್‌ ಗಣೇಶ ಕುರ್ಡಿ 9-0 
ದಾವಣಗೆರೆ ನಗರದ ಇತಿಹಾಸ ವೆಂಕಟರಾಯಪ್ಪ. ಕೆ.ಎನ್‌. 
ಲಕ್ಷ್ಮೀನಾರಾಯಣ, ಕೆ. ೧ ೬೧ 
ಪುಸ್ತಕ ಲೋಕ : ಕರ್ನಾಟಕ ಪೇಂಟಿಂಗ್ಸ್‌ 
(ಡಾ. ಶಿವರಾಮ ಕಾರಂತ) ಗೋಪಾಲ್‌, ಬಾ.ರಾ. ೧ ೧೨೯ 
ಪುಸ್ತಕೋದ್ಯಮ ಹಾಗೂ ಗ್ರಂಥಪಾಲ ಉಮಾಪತಿ ಶೆಟ್ಟಿ, ಕೆ. ೪ ೯ 
ಪ್ರಲೇಖನ ಹಾಗೂ ಮಾಹಿತಿ ಪರಿವಹ ರಾಘವನ್‌, ಕೆ.ಎಸ್‌. ೧ ೮೩ 
ಬಾಗೂರಿನ ಒಂದು ಅಪೂರ್ವ ಕಂಚುಶಿಲ್ಬ ರಘನಾಥ ಭಟ್‌, ಕೆ.ಎಸ್‌. ಭಕ 
ಬೀದರ್‌ ಜಿಲ್ಲೆಯ ಶಾಸನಗಳು -೮ ಗೋಪಾಲ್‌, ಬೂ.ರಾ. ದ್ರ... 
ಬೆಂಗಳೂರಿನ ಗವೀಪುರಂ ಗಂಗಾಧರೇಶ್ವರ 
ದೇವಾಲಯ ಗುರುರಾಜ ಭಟ್‌, ಪಿ, ತೆ. ೬೫ 
ಭಾರತದಲ್ಲಿ ಖಾದ್ಯ 'ತೈಲಗಳ ಉತ್ಪನ್ನ 
ಮತ್ತು ಸರಬರಾಜು ಪ್ರಭುಸ್ವಾಮಿ, ಎನ್‌. ೩ ೩೫ 
' ಭಾರತ- ಸಿಕ್ಕಿಮ್‌ ಸಂಬಂಧ ರಾಜಶೇಖರ; ಎಚ್‌.ಎಂ. ೩ ೬೯ 
| ಭಾರತೀಯ ಗ್ರಂಥಾಲಯಸಂಪತ್ತು ಮತ್ತು ದೇಶಪಾಂಡೆ, ಕೆ.ಎಸ್‌, 
ಅದರ ಗರಿಷ್ಠ ಉಪಯೋಗ ಅನು : ಶ್ರೀಧರ್‌, ಬಾ.ವೇ, ರಿ 


A ಓಳ್ಳೆ ಟು! 


ಸ 


ಭಾರತೀಯ ತರ್ಕಶಾಸ್ತ್ರದ ರೂಪರೇಖೆ 
ಗಳು-೨ 

ಭಾಷಾಂತರ ಮತ್ತು ಶಾಸ್ತ್ರಸಾಹಿತ್ಯ 
ಮಹಾಭಾರತದಲ್ಲಿ ವಿಕಲ್ಪಜಾಲಗಳು 
ಮುಕ್ತ ವಿಶ ವಿದ್ಯಾಲಯ 

ಮ್ಯಾಕ್ಸ್‌ ವೆಬರ್‌ 

ಯಲಹಂಕ ನಾಡ ಪ್ರಭುಗಳು ಹೊರಗಿನಿಂದ 
ಬಂದವರೆ ? 

ವಿಶ್ವವಿದ್ಯಾಲಯ ಶಿಕ್ಷಣ ಮತ್ತು ಗ್ರಂಥಾ 
ಲಯಗಳು 


ವೇದಗಳ ಸಂದೇಶ 

ವ್ಯಾಪಾರ ಚಿಹ್ನೆ 

ಸಮಕಾಲೀನ ಗ್ರಾಮಾಂತರ ಸಮಸ್ಯೆಗಳು 
ಸಹಕಾರದಲ್ಲಿ ಒಂದು ಪ್ರಯೋಗ 

ಸಹಕಾರ ಸಂಘದ ಸದಸ್ಯನ ಸ್ಥಾನಮಾನ 
ಹಾಲಕ್ಕಿ ಒಕ್ಕಲಿಗರ ಆಡಳಿತ ಪದ್ಧತಿ 


ನರಸಿಂಹನ್‌, ಎಂ.ಎನ್‌. 
ನಾರಾಯಣರಾವ್‌, ಜಿ.ಟಿ. 
ಚಕ್ರವರ್ಶಿ, ಜಿ.ಎನ್‌. 
ವೀರಪ್ಪ, ಎನ್‌.ಎಸ್‌. 
ಸೋಮಯ್ಯ, ಕೆ.ಎನ್‌ 


ಹ.ಕ. ರಾಜೇಗೌಡ 


ದೇಶಪಾಂಡೆ, ಕೆ.ಎಸ್‌. 

ಅನು : ಶ್ರೀಧರ್‌, ಬಾ.ವೇ. 
ನರಸಿಂಹಮೂರ್ತಿ, ಎಚ್‌.ವಿ. 
ಕಂರ್ಡಿ, ಜಿ.ಎನ್‌. 
ಶಿವನಂಜಯ್ಯ, ಮು. 
ನಾರಾಯಣರಾವ್‌, ಜಿ.ಟಿ. 
ನಾರಾಯಣಮೂರ್ತಿ, ಎಸ್‌ 
ಭಟ್‌, ಎಲ್‌.ಜಿ. 


b $s O೪೦ 


ಲೌ 


14 ಥ್ರ ಒಒ ೦:೫ ಪ ಅಣ 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈಮಾಸಿಕಗಳು 


ಮಾನವಿಕ ಕರ್ನಾಟಿಕ 
ಪ್ರಬುದ್ಧ ಕರ್ಣಾಟಕ 
‘ಇ 


ವಿಜ್ಞಾನ ಕರ್ಣಾಟಕ 


ವಾರ್ಸಿಕ ಚಂದಾ 
(ಪ ರ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ಎದ್ಮಾರ್ಥಿಗಳಿಗೆ ೬. ನಾಲ್ಕು ರೂಪಾಯಿ 
ಇತರರಿಗೆ ೬ ಆರು ರೂಪಾಯಿ 
ಸಂಸ್ಥೆಗಳಿಗೆ 6 ಎಂಟು ರೂಪಾಯಿ 
(ಆಜೀವ ಸದಸ್ಯತ್ವ : ನೊರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 
ಡೈರೆಕ್ಟರ್‌ 
"ಪ್ರೆಸಾರಾಂಗ' 


ಮಾನಸ ಗಂಗೋತ್ರಿ: ಮೈ ಸೂರು-೫೭೦೦೧೨ 


